ಕರ್ನಾಟಕ ರಾಜ್ಯಪತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು 


ಸಂಪುಟ ೧೫ 


ಸಂಪುಟ ೧೫೧ 
Volume 151. 


ಬೆಂಗಳೂರು, ಗುರುವಾರ, ಜೂನ್ ೨೩ , ೨೦೧೬ ( ಆಷಾಢ ೨ , ಶಕ ವರ್ಷ ೧೯೩೮) 
Bengaluru , Thursday, June 23 , 2016 ( Ashadha 2, Shaka Varsha 1938 ) 


ಸಂಚಿಕೆ ೨೫ 
Issue 25 


ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಈ ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಇಂಧನ ಸಚಿವಾಲಯ 
ವಿಷಯ : 2015 -16ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 

ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ( Tripartite 

Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 55 ಪಿಎಸ್ಆರ್ 2008 , ದಿನಾಂಕ: 04.09.2008. 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2013 , ದಿನಾಂಕ: 17.05. 2013. 
3 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 6 ಪಿಎಸ್ಆ ರ್ 2015, ದಿನಾಂಕ: 29 .04 .2015 , 18.05. 2015 , 01 .06 .2015 ( TA), 

04 .06. 2015 , 01. 07.2015 , 03.08. 2015, 01. 09 .2015, 15 .10 .2015 , 03.12 . 2015 ಮತ್ತು 05.12 .2015. 
4. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆ ರ್ 2015 / ಪಿ4 , ದಿನಾಂಕ: 22.06.2015 ( TA), 21.07.2015( TA), 

25. 08 .2015 ( TA), 28.09.2015 ( TA) ಮತ್ತು 28.10.2015 ( TA), 

5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2015, ದಿನಾಂಕ: 22 . 06 . 2015. 
ಪ್ರಸ್ತಾವನೆ : 
1) ಮೇಲಿನ ಕ್ರಮಾಂಕ -1ರ ಸರ್ಕಾರಿ ಆದೇಶದಲ್ಲಿ ನಿಗಧಿಪಡಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೊಳಪಟ್ಟು ದಿನಾಂಕ: 01.08.2008ರಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೈತರ 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 
ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆಯ ಮೊತ್ತವನ್ನು ಸರ್ಕಾರದಿಂದ ಮರುಪಾವತಿ 

ಮಾಡುವುದಕ್ಕೆ ಅನುಮೋದನೆ ನೀಡಲಾಗಿದೆ. 
2) ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , 

ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆಯನ್ನು ಸರ್ಕಾರ ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬಿಗೆ ವರ್ಷಾವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015 - 16ನೇ ಸಾಲಿಗೆ . 7197.16 ಕೋಟಿಗಳನ್ನು ವಿದ್ಯುತ್ 
ಸರಬರಾಜು ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗಧಿಪಡಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ದರ 
ಆದೇಶ 2013ರಲ್ಲಿ, 2011-12ನೇ ಸಾಲಿಗೆ 1.443.49 ಕೋಟಿಗಳಷ್ಟು ಹೆಚ್ಚುವರಿ ಸಹಾಯಧನವನ್ನು ಅನುಮೋದಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣ ಆಯೋಗವು 2014ರ ದರ ಆದೇಶದಲ್ಲಿ 2014 - 15ನೇ ಸಾಲಿಗೆ 1.6391. 56 ಕೋಟಿಗಳ ಸಹಾಯಧನವನ್ನು ನಿಗಧಿಪಡಿಸಿತ್ತು . 

ಇದರಲ್ಲಿ 7 .5983.00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನೂ 1 .408.56 ಕೋಟಿಗಳ ಬಾಕಿ ಸಹಾಯಧನ ಬಿಡುಗಡೆ ಮಾಡಬೇಕಾಗಿದೆ. 
4) ಆರ್ಥಿಕ ವರ್ಷ 2015 - 16ನೇ ಸಾಲಿನ ಆಯವ್ಯಯದಲ್ಲಿ 7.7498.00 ಕೋಟಿಗಳ ಸಹಾಯಧನವನ್ನು ಒದಗಿಸಿದೆ. ಇದರಲ್ಲಿ ಮೇಲೆ ಓದಲಾದ 

( 3), ( 4) ಮತ್ತು (5) ರ ಸರ್ಕಾರಿ ಆದೇಶಗಳಲ್ಲಿ 2015 - 16ನೇ ಸಾಲಿನ ಡಿಸೆಂಬರ್ 2015ರವರೆಗೆ 1.4265.37 ಕೋಟಿಗಳನ್ನು ಈಗಾಗಲೇ ಈ 
ಕೆಳಕಂಡಂತೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲಾಗಿದೆ. 

( ೫೦೫) 


೫೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 


ಭಾಗ ೧ 


. 

ಕೋಟಿಗಳಲ್ಲಿ . 
| 2015 -16ನೇ ಸಾಲಿನ ಏಪ್ರಿಲ್ - 2015 ರಿಂದ ಡಿಸೆಂಬರ್ 2015ರ ವರೆಗೆ ಬಿಡುಗಡೆ ಮಾಡಿರುವ ಸಹಾಯಧನ 

3 ,475 .00 
ದಿನಾಂಕ : 13 .05.2013ರ ಅಂತ್ಯಕ್ಕೆ ಬಾಕಿ ಇದ್ದ ಭಾಗ್ಯಜ್ಯೋತಿ/ಕುಟೀರಜ್ಯೋತಿಸ್ಥಾವರಗಳ ದಂಡಸಹಿತ ಬಾಕಿ ಮೊತ್ತದಲ್ಲಿ 

79 . 92 
ಬಿಡುಗಡೆ ಮಾಡಿರುವ ಹಣ. 
2011 -12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಬ್ಬು. 

73.41 
2014 - 15ನೇ ಸಾಲಿನ ಬಾಕಿ ಸಹಾಯಧನ ಬಾಬ್ಬು. 

70. 68 
ತ್ರಿಪಕ್ಷೀಯ ಹೊಂದಾಣಿಕೆ - 2015 - 16ನೇ ಸಾಲಿನ ಸೆಪ್ಟೆಂಬರ್ 2015ರ ಅಂತ್ಯಕ್ಕೆ ವಿದ್ಯುತ್‌ ತೆರಿಗೆ ವಸೂಲಿ ಮತ್ತು ರಾಜಧನ 

564 .36 
ಬಾಬು. 
ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್ ಬಿಲ್ಲಿನ ಬಾಬ್ರನ್ನು ಬೆಂಗಳೂರು ವಿದ್ಯುತ್ ಸರಬರಾಜು 

2 . 00 
ಕಂಪನಿಗೆ ಬಿಡುಗಡೆ ಮಾಡಿದೆ. 
ಒಟ್ಟು 05.12 .2015 ರವರೆಗೆ ಬಿಡುಗಡೆ ಮಾಡಿದ ಸಹಾಯಧನ 

4 ,265 . 37 
5) 2015 - 16ನೇ ಸಾಲಿನಲ್ಲಿ ಸೆಪ್ಟೆಂಬರ್ 2015ರ ಅಂತ್ಯದವರೆಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಸರಿಹೊಂದಿಸಿರುವ 
ಮೊತ್ತದ ವಿವರ ಈ ಕೆಳಕಂಡಂತಿದೆ. 

1.ಕೋಟಿಗಳಲ್ಲಿ. 


ವಿಸಕಂ 


ಬೆವಿಕಂ 


ಮವಿಕಂ 


| ಹುವಿಕಂ 


ಗುವಿಕಂ 


ಚಾವಿಸನಿನಿ 


ಕವಿನಿನಿ 


5 . 74 


ವಿದ್ಯುತ್ ತೆರಿಗೆ 

ವಿದ್ಯುತ್‌ ತೆರಿಗೆ ರಾಜಧನ 
ಏಪ್ರಿಲ್ - 15 

63. 26 8. 15 8. 71 6 .90 8.50 

0.57 3. 91 100.00 
ಮೇ - 15 

60 .47 9. 06 11.88 8 .14 

6.80 

0 . 61 3 .04 | 100 .00 
ಜೂನ್ - 15 

63 . 77 8. 45 10.58 8. 28 6.50 

0. 50 1.92 100 . 00 
ಜುಲೈ - 15 

58 .07 8.55 9 .66 8. 83 5. 00 

0 .54 3 .68 94.33 
ಆಗಸ್ಟ್ -15 | 52. 27 

8 . 25 7 .95 6 .41 6. 84 

0 .47 4 .91 8710 
ಸೆಪ್ಟೆಂಬರ್ -15 

51 .76 3. 93 10 .30 8 . 81 

0 . 47 1. 92 82 . 93 
349.60 46.36 59 .08 47 .37 39 .38 

3 .16 19 .38 | 564. 36 
6) 2015 - 16ನೇ ಸಾಲಿನ ಅಕ್ಟೋಬರ್ 2015ರ ಮಾಹೆಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ ಹಾಗೂ 

ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸರ್ಕಾರಕ್ಕೆ ಪಾವತಿಸಬೇಕಾದ ವಿದ್ಯುತ್ ತೆರಿಗೆ ಮತ್ತು ರಾಜಧನದ ಮೊತ್ತ 7 .83 .96 ಕೋಟಿಗಳನ್ನು ಈ 
ಕೆಳಗೆ ವಿವರಿಸಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆ (Tripartite Adjustment) ಮೂಲಕ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 
ನೀಡಬೇಕಾಗಿರುವ ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು ಪ್ರಸ್ತಾಪಿಸಿದೆ. 

.ಕೋಟಿಗಳಲ್ಲಿ 
ಕ್ರ. ಸಂ 

ವಿಸಕಂ ಅಕ್ಟೋಬರ್ - 15 | 
ಬೆವಿಕಂ 

48.83 


ಒಟ್ಟು 


ಮವಿಕಂ 


7. 61 


ಹುವಿಕಂ 


12 . 03 


ಗುವಿಕಂ 


7 .27 


7 ) 


ಚಾವಿಸನಿನಿ 

6 . 60 
ಕವಿನಿನಿ 

0 .55 
ಒಟ್ಟು 

82 . 89 
7 | ಕವಿನಿನಿ ( ರಾಜಧನ) 

1 . 07 
ಒಟ್ಟು 

83 .96 
ಮೇಲೆ ವಿವರಿಸಿರುವಂತೆ, ಅಕ್ಟೋಬರ್ 2015ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್‌ ತೆರಿಗೆ ಮತ್ತು ರಾಜಧನ ಮೊತ್ತದ ಬಾಬು ಕೆ.83.96 
ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 06 ಪಿಎಸ್ಆರ್ 2015 , ಬೆಂಗಳೂರು, ದಿನಾಂಕ: 10. 12 .2015 . 
2015 - 16ನೇ ಸಾಲಿನ ಅಕ್ಟೋಬರ್ 2015ರ ಮಾಹೆಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು 
ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು 

ವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ ಬಾಬು ಕೆ.82 .34 ಕೋಟಿಗಳನ್ನು (ಎಂಭತ್ತೆರಡು ಕೋಟಿ ಮುವತ್ನಾಲ್ಕು ಲಕ್ಷ ರೂಗಳು ಮಾತ್ರ 


b3 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೫೦೭ 


ವಿದ್ಯುತ್ ಸರಬರಾಜು ಕಂಪನಿಗಳು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 
ಸರ್ಕಾರ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ 
ಮಾಡಿ ಆದೇಶಿಸಿದೆ. 
A: ESCOM S PORTION 

( .in. Crs ) 
DEBIT 

CREDIT 


Amount 


Head of Account 


Amount 


Head of Account 
Subsidy to ESCOMs 
2801 - 80 -101 - 1 - 04-106 

BESCOM 


Electricity Tax Collection 
0043-00- 101- 0 - 01 

BESCOM 


48. 83 


48. 83 


MESCOM 


7 .61 


MESCOM 


7 . 61 


HESCOM 


12. 03 


HESCOM 


12. 03 


GESCOM 


7 . 27 


GESCOM 


7 . 27 


CESC 

6 .60 CESC 

6 .60 
TOTAL 82.34 TOTAL 

| 82.34 
2. 2015 - 16ನೇ ಸಾಲಿನ ಅಕ್ಟೋಬರ್ 2015ರ ಮಾಹೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ 

ತೆರಿಗೆ ಮತ್ತು ರಾಜಧನ 1.1.62 ಕೋಟಿಗಳನ್ನು ಸಹ ಸರ್ಕಾರವು 10 ಹೆಚ್ ಪಿರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 
ಸರಬರಾಜು ಮಾಡುವುದಕ್ಕಾಗಿ ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿರುವಂತೆ 
ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ, ಕವಿನಿನಿ ಮತ್ತು ಕಲಬುರಗಿ ಸಂಸ್ಥೆಗಳು ವಿದ್ಯುತ್ ಖರೀದಿ ಅಸಲಿಗೆ 
ಲೆಕ್ಕೀಕರಿಸಲು ಆದೇಶಿಸಿದೆ. 
B : KPCL Portion 

(ಕ .in . Crs ) 
DEBIT 

CREDIT 
Head of Account 

Total 

Head of Account Amount 

Amount 
Subsidy to ESCOMS 

Royalty from KPCL 
2801 - 80 -101 -1 - 04 -106 | 

0801 - 01 - 201 - 0 - 01 

1 . 07 
GESCOM 

1 . 62 

Electricity Tax 
(KPCL to adjust this receipt against power 

0043- 00 - 101 - 0 - 01 

0 .55 
purchase cost of GESCOM , 
TOTAL - (B ) 

1 .62 TOTAL -(B ) 

1. 62 
3. ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ ಯಾವುದೇ 

ನಗದು ಬಿಡುಗಡೆ ಇರುವುದಿಲ್ಲ. 
4. ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು ಮುಖ್ಯ 

ವಿದ್ಯುತ್ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 
ಕರ್ನಾಟದ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸ ಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ 1 .1.62 ಕೋಟಿಗಳನ್ನು ಗುಲ್ಬರ್ಗ ವಿದ್ಯುತ್ 

ಸರಬರಾಜು ಕಂಪನಿಗೆ ಸಹಾಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್ ಖರೀದಿ ಅಸಲು ವೆಚ್ಚಕ್ಕೆ ಲೆಕ್ಕೀಕರಿಸುವುದು. 
6. ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಸಹಾಯಧನದ ಬಾಬಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 469 ವೆಚ್ಚ - 1/2015, ದಿನಾಂಕ: 28.04 .2015ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 04 ಟಿಎಫ್ ಪಿ 2015, ಬೆಂಗಳೂರು, ದಿನಾಂಕ: 09 .10.2015ರಲ್ಲಿ 2015 -16ನೇ 
ಸಾಲಿನ ಮೂರನೇ ತ್ರೈಮಾಸಿಕಕ್ಕೆ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR, 201 . 

ಎ . ಎ . ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


015 


೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

ಭಾಗ ೧ 
ಇಂಧನ ಸಚಿವಾಲಯ 
ವಿಷಯ : 13ನೇ ಹಣಕಾಸು ಆಯೋಗವು ನವೀಕರಿಸಬಹುದಾದ ಇಂಧನ ಅಭಿವೃದ್ದಿಗಾಗಿ ನೀಡಿರುವ ಪ್ರೋತ್ಸಾಹಕ ಹಣವನ್ನು ಕ್ರೆಡಲ್ 

ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕಾರ್ಯದರ್ಶಿ , ನವ ಮತ್ತು ನವೀಕರಸಬಹುದಾದ ಇಂಧನ ಮಂತ್ರಾಲಯ , ಭಾರತ ಸರ್ಕಾರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : 

8/4 /2010 - ಎನ್‌ಟಿ ( ಇಎಫ್ಎ ಮ್), ದಿನಾಂಕ: 02.01.2015, 31.03.2015 ಮತ್ತು 07.04 .2015 . 
2. ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್‌ರವರ ಪತ್ರ ಸಂಖ್ಯೆ: ಕ್ರೆಡಲ್ 02.13 ಎಫ್ ಸಿ.2015 /1271, ದಿನಾಂಕ: 27/28 .04.2015 . 

3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ವಿಎಸ್‌ಇ 2015 , ದಿನಾಂಕ: 03.11.2015 . 
ಪ್ರಸ್ತಾವನೆ : 

ಜ್ಯದಲ್ಲಿನ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿಗಾಗಿ (ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ 
ನಿಯಮಿತ ಹಾಗೂ ವಿದ್ಯುತ್ ವಿತರಣಾ ಕಂಪನಿಗಳಲ್ಲಿ) ಸಬಲೀಕರಣಕ್ಕಾಗಿ ರಾಜ್ಯಕ್ಕೆ 1 .436.69 ಕೋಟಿಗಳ ಪ್ರೋತ್ಸಾಹಕ ಹಣವನ್ನು 
ಅನುದಾನವನ್ನಾಗಿ ನೀಡಿರುತ್ತದೆ. ಈ ಅನುದಾನಕ್ಕೆ ಕಾರ್ಯಯೋಜನೆಯನ್ನು ರೂಪಿಸಿ ಉಪಯೋಗಿಸಿಕೊಳ್ಳುವಂತೆ ಸೂಚಿಸಿ ಮೇಲೆ ಓದಲಾದ (1) ರ 

ಅರೆ ಸರ್ಕಾರಿ ಪತ್ರಗಳಲ್ಲಿ, ಕಾರ್ಯದರ್ಶಿ , ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯರವರು ತಿಳಿಸಿರುತ್ತಾರೆ. 
2 . 2015 - 16ನೇ ಸಾಲಿನ ಆಯವ್ಯಯದ ಪೂರಕ ಅಂದಾಜು- 1ರಲ್ಲಿ ಲೆಕ್ಕಶೀರ್ಷಿಕೆ 2810 - 01- 101 - 0 - 01 - 059 - ಇತರೆ ಖರ್ಚುಗಳು ಅಡಿಯಲ್ಲಿ 

1 .190.40 ಕೋಟಿಗಳನ್ನು ಯೋಜನೆ ಹಾಗೂ .246.29 ಕೋಟಿಗಳನ್ನು ಯೋಜನೇತರ ಅಡಿಯಲ್ಲಿ ಒಟ್ಟಾರೆ 1 .436.69 ಕೋಟಿಗಳನ್ನು ಒದಗಿಸಿದೆ. 
3. ಮೇಲಿನ ಓದಲಾದ (2) ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರು 

ಎಮ್‌ಎನ್‌ಆರ್‌ಇರವರ ಮಾರ್ಗಸೂಚಿಗಳನ್ವಯ 13ನೇ ಹಣಕಾಸು ಆಯೋಗವು ನೀಡಿರುವ ಪ್ರೋತ್ಸಾಹಕ ಅನುದಾನಕ್ಕೆ ಕಾರ್ಯಯೋಜನೆಯನ್ನು 

ರೂಪಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. 
4. ಮೇಲೆ ಓದಲಾದ ( 3) ರಲ್ಲಿ ಸರ್ಕಾರವು 13ನೇ ಹಣಕಾಸು ಆಯೋಗವು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗಾಗಿ ಹೆಚ್ಚಿನ ಸಂಪನ್ಮೂಲಗಳನ್ನು 

ನೀಡಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳ ಸಬಲೀಕರಣಕ್ಕೆ ಒದಗಿಸಿರುವ 
7.436.69 ಕೋಟಿಗಳ ಪ್ರೋತ್ಸಾಹಕ ಅನುದಾನವನ್ನು ಕರ್ನಾಟಕ ಸರ್ಕಾರದ ಕಾರ್ಯಯೋಜನೆಯಂತೆ ನವೀಕರಿಸಬಹುದಾದ 
ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಈ ಕೆಳಕಂಡ ಕಾರ್ಯಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 
ವಿಎಸ್ಇ 2015 , ದಿನಾಂಕ : 03. 11 .2015ರಲ್ಲಿ ಆದೇಶಿಸಿದೆ . 


ಕ್ರ. ಸಂ . 


ಕಾರ್ಯಯೋಜನೆ 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ (ಒಟ್ಟು ಮೊತ್ತದ 66.66 % ನಂತೆ ) 

ನಿಗಮ ಕಾರ್ಯಲಯದ ಅಭಿವೃದ್ಧಿಗೆ 
Renewable Resource Assessment and Planning in association with SLDC by SNA : 
ಎಸ್. ಎಸ್ . ಎಲ್. ಸಿ / ಐ . ಟಿ . ಐ /ಡಿಪ್ಲೋಮ ವಿದ್ಯಾರ್ಥಿಗಳಿಗೆ ನವೀಕರಿಸಬಹುದಾದ ಘಟಕಗಳ ವ್ಯವಸ್ಥೆ ಮತ್ತು ಉಪಕರಣಗಳ ಸಂಬಂಧ 
ಕಾರ್ಯ, ಪಾಲನೆ ಮತ್ತು ರಿಪೇರಿಗಳಿಗೆ ನೇಮಿತ ಪ್ರತಿನಿದಿಗಳ ಮೂಲಕ ಪರಿಣಿತ ತರಬೇತಿ ನೀಡಲು. 
• ವಿಕೇಂದ್ರಿಕೃತ ವಿದ್ಯುತ್ ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು, ಸೌರ ವಿದ್ಯುತ್ ಘಟಕಗಳನ್ನು ವಿವಿಧ ತಾಲ್ಲೂಕುಗಳಲ್ಲಿ ಅಳವಡಿಸಲು. 
ವಿದ್ಯುತ್ ವಿತರಣಾ ಕಂಪನಿಗಳಿಗೆ (ಒಟ್ಟು ಮೊತ್ತದ 33.33% ನಂತೆ): 
ಸೋಲಾರ್ ಪಿ. ವಿ ಮೇಲ್ಪಾವಣಿ ಘಟಕಗಳನ್ನು ವಿದ್ಯುತ್ ವಿತರಣಾ ಕಂಪನಿಗಳ ವ್ಯಾಪ್ತಿಗಳಲ್ಲಿ ಸರ್ಕಾರಿ ಕಟ್ಟಡಗಳ ಮೇಲೆ ಅಳವಡಿಸಲು, 
ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಶೇಕಡವಾರು ವಿದ್ಯುತ್ ಹಂಚಿಕೆ ಪ್ರಮಾಣದ ಅನುಪಾತದಂತೆ .145. 86 ಕೋಟಿಗಳನ್ನು ಹಂಚಿಕೆ 
ಮಾಡಿದೆ. 


5, 13ನೇ ಹಣಕಾಸು ಆಯೋಗವು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗಾಗಿ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳ ಸಬಲೀಕರಣಕ್ಕಾಗಿ ರಾಜ್ಯಕ್ಕೆ 
ನೀಡಿರುವ ಒಟ್ಟು 7.436.69 ಕೋಟಿಗಳ ಪ್ರೋತ್ಸಾಹಕ ಅನುದಾನವನ್ನು ಕ್ರಿಯಾ ಯೋಜನೆಯಂತೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದ್ದು, ಅದರಂ 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 13 ಪಿಎಸ್ಆರ್ 2014, ಬೆಂಗಳೂರು, ದಿನಾಂಕ: 10.12.2015. 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, 13ನೇ ಹಣಕಾಸು ಆಯೋಗವು ರಾಜ್ಯದಲ್ಲಿನ ನವೀಕರಸಬಹುದಾದ ಇಂಧನ 
ಅಭಿವೃದ್ಧಿಗಾಗಿ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳ ಸಬಲೀಕರಣಕ್ಕಾಗಿ ರಾಜ್ಯಕ್ಕೆ ನೀಡಿರುವ 1 .436.69 ಕೋಟಿಗಳ (ರೂಪಾಯಿ . ನಾನೂರ 
ಮೂವತ್ತಾರು ಕೋಟಿ ಅರವತ್ತೊಂಬತ್ತು ಲಕ್ಷಗಳು) ಪ್ರೋತ್ಸಾಹಕ ಹಣವನ್ನು ಲೆಕ್ಕಶೀರ್ಷಿಕೆ 2810 - 01 - 101 -0 - 01- 059 ಇತರೆ ಖರ್ಚುಗಳಡಿ 
ಕರ್ನಾಟಕ ನವೀಕರಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 7 . 290.83 ಕೋಟಿಗಳನ್ನು ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 
1 .145.86 ಕೋಟಿಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೦೯ 


ವಿದ್ಯುತ್‌ ಸಂಸ್ಥೆಗಳು 
ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ 


- ಕೆ. ಕೋಟಿಗಳಲ್ಲಿ. 
ಯೋಜನೆ | ಯೋಜನೇತರ | - ಒಟ್ಟು 

44.54 246. 29 | 290.83 


ಬೆವಿಕಂ 


67.66 


0 . 00 


67.66 


ಮವಿಕಂ 


11 .51 


0 .00 


11. 51 . 


ಹುವಿಕಂ 


27.72 


0 .00 | 


27.72 


ಗುವಿಕಂ 


22 . 05 


0 . 00 


22. 05 


0 . 00 


ಚಾವಿಸನಿನಿ 16 . 92 

16. 92 
ಒಟ್ಟು 

_ 190.40 | 246 .29 | 436.69 
2. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಮೇಲಿನ ಕೋಷ್ಟಕದಲ್ಲಿ ಬಿಡುಗಡೆ 

ಮಾಡಿರುವ ಮೊತ್ತಕ್ಕೆ , ಸರ್ಕಾರದ ಉಪಕಾರ್ಯದರ್ಶಿ, ಇಂಧನ ಇಲಾಖೆ ರವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ ( payee s receipts) 

ಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
3, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಬಿಡುಗಡೆ ಮಾಡಿರುವ ಪ್ರೋತ್ಸಾಹಕ 

ಹಣವನ್ನು ಮೇಲಿನ ಕೋಷ್ಠಕದಲ್ಲಿ ನಮೂದಿಸಿರುವ ಕಾಮಗಾರಿಗಳಲ್ಲಿ ಹೂಡಿರುವ ಬಗ್ಗೆ ಮುಂದೆ ಆರ್ಥಿಕ ಮತ್ತು ಭೌತಿಕ ಪ್ರಗತಿ ಸಲ್ಲಿಸುವುದು. 
ಬಿಡುಗಡೆಯಾದ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರ ( Utilisation Certificate) ವನ್ನು ಸರ್ಕಾರಕ್ಕೆ ಒದಗಿಸುವುದು. 
ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 

ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
5 . ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 27 ಎಫ್‌ಸಿಸಿ 2010 , ಬೆಂಗಳೂರು, ದಿನಾಂಕ: 24 .11 .2015ರಲ್ಲಿ ನೀಡಿರುವ 

ಸಹಮತಿಯನ್ವಯ ಹೊರಡಿಸಿದೆ. 
PR . 202 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ. ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : 2015 - 16ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಸರ್ಕಾರದ ಬಂಡವಾಳ ಹೂಡಿಕೆಗೆ 

ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಯೋಜನಾ ಇಲಾಖೆಯ ಪತ್ರ ಸಂಖ್ಯೆ: ಪಿಡಿ 5 ಎಸ್‌ಡಿಪಿ 2015 ( ಇಂಧನ ), ದಿನಾಂಕ : 30 .03. 2015 . 

2 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 16 ಪಿಎಸ್ಆ ರ್ 2015 / ಪಿ1, ದಿನಾಂಕ : 18. 06. 2015 ಮತ್ತು 31 .10.2015. 

ಅ. ಟಿ. ಸಂಖ್ಯೆ :ಇಎನ್ 11 ಪಿಎಸ್ಆ ರ್ 2015 , ದಿನಾಂಕ: 26.06.2015 . 
4 , ಯೋಜನಾ ಇಲಾಖೆಯ ಅ. ಟಿ. ಸಂಖ್ಯೆ: ಪಿಡಿ 05 ಎಸ್‌ಡಿಪಿ 2015 ( ಇಂಧನ) , ದಿನಾಂಕ: 03.08.2015 . 
5. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 11 ಪಿಎಸ್ಆರ್ 2015 , ದಿನಾಂಕ: 25. 08. 2015 . 


ಪ್ರಸ್ತಾವನೆ : 
1) 2015 - 16ನೇ ಸಾಲಿನ ಆಯ್ಯವಯ ಸವಿವರ ವೆಚ್ಚದ ಅಂದಾಜಿನಲ್ಲಿ ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಗೆ ಲೆಕ್ಕ ಶೀರ್ಷಿಕೆ 

4801 - 01 - 190 - 0 - 09 - 133 ( ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ವಿಶೇಷ ಅಭಿವೃದ್ಧಿ ಯೋಜನೆಯಡಿ 1 .100 . 00 ಕೋಟಿಗಳನ್ನು 
ಒದಗಿಸಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ -1ರಲ್ಲಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ಆಯವ್ಯಯದಲ್ಲಿ ಒದಗಿಸಿರುವ 
7.100. 00 ಕೋಟಿಗಳ ಅನುದಾನವನ್ನು ಹಿಂದುಳಿದ ತಾಲ್ಲೂಕುಗಳ ಅಭಿವೃದ್ದಿಗಾಗಿ ತಾಲ್ಲೂಕುವಾರು ಹಂಚಿಕೆ ಮಾಡುವಂತೆ ತಿಳಿಸಿದೆ . ವಿದ್ಯುತ್ 
ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ತಾಲ್ಲೂಕುಗಳ ಸಿಡಿಐ ಆಧರಿಸಿ ಒದಗಿಸಿದ ತಾಲ್ಲೂಕುವಾರು ಹಂಚಿಕೆಗೆ ವಿದ್ಯುತ್ 
ಸರಬರಾಜು ಕಂಪನಿಗಳು ಮತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ನಿಯಮಿತವು ಒದಗಿಸಿರುವ ಸವಿವರ ಕ್ರಿಯಾಯೋಜನೆಗೆ ( ಭೌತಿಕ ಮತ್ತು 
ಆರ್ಥಿಕ) ಯೋಜನಾ ಇಲಾಖೆ ಮೇಲೆ ಓದಲಾದ ಕ್ರಮ ಸಂಖ್ಯೆ - 3ರಲ್ಲಿ ಅನುಮೋದನೆ ನೀಡಿದೆ. 

ಸಂ - 2ರಲ್ಲಿ ಓದಲಾದ ಆದೇಶದ ಪ್ರಕಾರ ಕರ್ನಾಟಕ ಆರ್ಥಿಕ ಸಂಹಿತೆ, 1957ರ ಕಲಂ 1- 0 ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ 
ಕರ್ನಾಟಕ ಆರ್ಥಿಕ ಸಂಹಿತೆ, 1957ರ ಕಲಂ 17 ( ಸಿ) ( 4) ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು 


೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

ಭಾಗ ೧ 
ಖಜಾನೆಯಿಂದ ಹಣ ಬಿಡುಗಡೆಯ ಕುರಿತು ಮಹಾಲೇಖಪಾಲರಿಂದ ಅಧಿಕಾರ ಪತ್ರ ಹೊರಡಿಸುವ ಷರತ್ತಿನಿಂದ ಮೊದಲ ಮೂರುತ್ರೈಮಾಸಿಕಕ್ಕೆ 

ಬಿಡುಗಡೆ ಮಾಡಲು ವಿನಾಯಿತಿ ನೀಡಿ ಆದೇಶಿಸಲಾಗಿದೆ . 
4) ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶದಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಮೇಲಿನ ಕ್ರಮ ಸಂಖ್ಯೆ( 5) ರಲ್ಲಿ ಓದಲಾದ ಸರ್ಕಾರಿ 

ಆದೇಶದಲ್ಲಿ 2015 - 16ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ವಿಶೇಷ ಅಭಿವೃದ್ಧಿ ಯೋಜನೆಗಾಗಿ .100.00 ಕೋಟಿಗಳಲ್ಲಿ .50 . 00 

ಕೋಟಿಗಳನ್ನು ಈಗಾಗಲೇ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಬಂಡವಾಳ ಹೂಡಿಕೆಗಾಗಿ ಹಣ ಬಿಡುಗಡೆ ಮಾಡಲಾಗಿದೆ. 
5) ವಿಶೇಷ ಅಭಿವೃದ್ಧಿ ಯೋಜನೆಗಾಗಿ 2015 -16ನೇ ಸಾಲಿನ ಆಯವ್ಯಯದ ಸವಿವರ ಅಂದಾಜಿನಲ್ಲಿ ಲೆಕ್ಕಶೀರ್ಷಿಕೆ 4801- 01 - 190 - 0 - 09 -133 

( ಯೋಜನೆ) “ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ” ಆಯವ್ಯಯದಲ್ಲಿ ಒದಗಿಸಿರುವ .100. 00 ಕೋಟಿಗಳನ್ನು 
ಒದಗಿಸಿದ್ದು, ಅದರಲ್ಲಿ 7 .25.00 ಕೋಟಿಗಳನ್ನು ಮೂರನೇ ತ್ರೈಮಾಸಿಕಕ್ಕೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿ” ವಿದ್ಯುತ್ ಸರಬರಾಜು 
ಕಂಪನಿಗಳಲ್ಲಿ ಬಂಡವಾಳ ಹೂಡಿಕೆಗಾಗಿ ಹಣ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 


1 , 


ಸಂಖ್ಯೆ 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 11 ಪಿಎಸ್ಆರ್ 2015 , ಬೆಂಗಳೂರು, ದಿನಾಂಕ: 30.12.2015. 
2015 -16ನೇ ಸಾಲಿನ ಮೂರನೇ ತ್ರೈಮಾಸಿಕಕ್ಕೆ ಸರ್ಕಾರವು ಲೆಕ್ಕಶೀರ್ಷಿಕೆ 4801 - 01- 190 - 0 - 09 - 133 ( ಯೋಜನೆ) ವಿದ್ಯುಚ್ಛಕ್ತಿ 
ಬಳಕೆಯಲ್ಲಿ ಹೂಡಿಕೆ- ವಿಶೇಷ ಅಭಿವೃದ್ಧಿ ಯೋಜನೆಯಡಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 1 .25.00 ಕೋಟಿಗಳನ್ನು ಕೆಳಗಿನ 
ಕೋಷ್ಟಕದಲ್ಲಿ ವಿವರಿಸಿರುವಂತೆ ಡಾ|| ನಂಜುಂಡಪ್ಪ ವರದಿಯ ಪ್ರಕಾರ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ 
ವಿಶೇಷ ಅಭಿವೃದ್ಧಿ ಯೋಜನೆಯಡಿ ( SDP) ಬಿಡುಗಡೆ ಮಾಡಿ ಆದೇಶಿಸಿದೆ. 
ಕ್ರಮ ವಿದ್ಯುತ್ ಸರಬರಾಜು ಕಂಪನಿಗಳು 

ಮೊತ್ತ 

( ಕ .ಕೋಟಿಗಳಲ್ಲಿ) 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 

5.57 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 

0 .75 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 

4 . 80 
ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 

10 .00 
5 | ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ | 

3 .35 
6 | ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ 

0 . 53 
ಮೊತ್ತ 

25 . 00 
2. ಮೇಲಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ 1 .5.57 ಕೋಟಿಗಳನ್ನು , ಮಂಗಳೂರು 

ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ 1.0.75 ಕೋಟಿಗಳನ್ನು , ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ 7.4.80 
ಕೋಟಿಗಳನ್ನು , ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ 7.10. 00 ಕೋಟಿಗಳನ್ನು , ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು 
ನಿಗಮ ನಿಯಮಿತಕ್ಕೆ 7.3.35 ಕೋಟಿಗಳನ್ನು ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ 7.0.53 ಕೋಟಿಗಳನ್ನು ನೇರ ಬಿಡುಗಡೆ 

ಮಾಡಿ ಆದೇಶಿಸಿದೆ. 
3 . ಮೇಲಿನ ಕೋಷ್ಟಕದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಗಳು ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ 

ಸಂಘವು ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ ( payee s receipts ) ಯಲ್ಲಿ 

ಪಡೆದು ಹಣವನ್ನು ಪಡೆಯತಕ್ಕದ್ದು. 
4, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್ 

ಸರಬರಾಜು ಕಂಪನಿ ನಿಯಮಿತ, ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ 
ನಿಯಮಿತಗಳಿಗೆ ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಮೊಬಲಗನ್ನು ಬಂಡವಾಳವಾಗಿ ಬಳಸಿಕೊಂಡು, 
ಈ ಬಗ್ಗೆ ದೃಢೀಕರಣ ( Utilization Certificate) ಹಾಗೂ ಅನುಸರಣಾ ವರದಿಯನ್ನು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 
ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಬಳಪಡಿಸತಕ್ಕದ್ದು, 

ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
6 , ಮಹಾಲೇಖಪಾಲರವರಿಂದ ಪಡೆದುಕೊಳ್ಳಬೇಕಾಗಿರುವ ಸಹಮತಿಗೆ ವಿನಾಯಿತಿಯನ್ನು ಇಂಧನ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 

16 ಪಿಎಸ್ಆ ರ್ 2015 / ಪಿ1, ದಿನಾಂಕ: 18.06.2015ರಲ್ಲಿ ಮತ್ತು 31.10.2015ರಲ್ಲಿ ನೀಡಿದೆ. 
7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 02 ಟಿಎಫ್ ಪಿ 2015, ಬೆಂಗಳೂರು, ದಿನಾಂಕ: 09.04. 2015 ರಲ್ಲಿ 

ಮತ್ತು ಸರ್ಕಾರಿ ಆದೇಶ ಸಂಖ್ಯೆ: ಎಫ್ಡಿ 04 ಟಿಎಫ್ ಪಿ 2015 , ದಿನಾಂಕ: 09.10.2015ರಲ್ಲಿ ಇಲಾಖಾ ಮುಖ್ಯಸ್ಥರಿಗೆ ಪ್ರತ್ಯಾಯೋಜಿಸಿರುವ 

ಅಧಿಕಾರದನ್ವಯ ಹೊರಡಿಸಿದೆ. 
PR .203 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಎ. ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

೫೧೧ 
ಇಂಧನ ಸಚಿವಾಲಯ 
ವಿಷಯ : 2015 -16ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ತ್ರಿಪಕ್ಷೀಯ 

ಹೊಂದಾಣಿಕೆಯ ( Tripartite Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 55 ಪಿಎಸ್ಆರ್ 2008 , ದಿನಾಂಕ: 04. 09. 2008. 

2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 34 ಪಿಎಸ್ಆರ್ 2013, ದಿನಾಂಕ: 17.05.2013. 
3 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 6 ಪಿಎಸ್ಆ ರ್ 2015, ದಿನಾಂಕ: 29. 04.2015 , 18.05. 2015 , 01.06. 2015 (TA) , 

04.06.2015 , 01.07 .2015 , 03.08.2015 , 01.09.2015 , 15.10.2015, 03 . 12 .2015 , 05 .12.2015 ಮತ್ತು 

10.12.2015 ( TA). 
4, ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 6 ಪಿಎಸ್ಆ ರ್ 2015/ ³4, ದಿನಾಂಕ: 22. 06 .2015 ( TA), 21.07.2015 ( TA), 

25.08.2015(TA), 28.09 .2015 (TA) ಮತ್ತು 28.10 .2015 ( TA). 
5 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2015 , ದಿನಾಂಕ: 22 .06. 2015. 


ಪ್ರಸ್ತಾವನೆ : 
1. ಮೇಲಿನ ಕ್ರಮಾಂಕ -1ರ ಸರ್ಕಾರಿ ಆದೇಶದಲ್ಲಿ ನಿಗಧಿಪಡಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೊಳಪಟ್ಟು ದಿನಾಂಕ: 01.08.2008ರಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೈತರ 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 
ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆಯ ಮೊತ್ತವನ್ನು ಸರ್ಕಾರದಿಂದ ಮರುಪಾವತಿ 

ಮಾಡುವುದಕ್ಕೆ ಅನುಮೋದನೆ ನೀಡಲಾಗಿದೆ. 
2. ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, 

ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ , ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆಯನ್ನು ಸರ್ಕಾರ ವಿದ್ಯುತ್ ಸರಬರಾಜು 

ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬಿಗೆ ವರ್ಷಾವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 
3. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015 - 16ನೇ ಸಾಲಿಗೆ 1. 7197.16 ಕೋಟಿಗಳನು ವಿದ್ಯುತ್ ಸರಬರಾಜು 

ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗಧಿಪಡಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ದರ ಆದೇಶ 2013ರಲ್ಲಿ. 
2011 -12ನೇ ಸಾಲಿಗೆ 1 .443.49 ಕೋಟಿಗಳಷ್ಟು ಹೆಚ್ಚುವರಿ ಸಹಾಯಧನವನ್ನು ಅನುಮೋದಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 
2014ರ ದರ ಆದೇಶದಲ್ಲಿ 2014- 15ನೇ ಸಾಲಿಗೆ 1.6391.56 ಕೋಟಿಗಳ ಸಹಾಯಧನವನ್ನು ನಿಗಧಿಪಡಿಸಿತ್ತು. ಇದರಲ್ಲಿ 7.59: 

ಬಿಡುಗಡೆ ಮಾಡಿದೆ. ಇನ್ನೂ 1 .408.56 ಕೋಟಿಗಳ ಬಾಕಿ ಸಹಾಯಧನ ಬಿಡುಗಡೆ ಮಾಡಬೇಕಾಗಿದೆ. 
4. ಆರ್ಥಿಕ ವರ್ಷ 2015 - 16ನೇ ಸಾಲಿನ ಆಯವ್ಯಯದಲ್ಲಿ 7 .7498 .00 ಕೋಟಿಗಳ ಸಹಾಯಧನವನ್ನು ಒದಗಿಸಿದೆ. ಇದರಲ್ಲಿ ಮೇಲೆ ಓದಲಾದ (3), 
( 4) ಮತ್ತು (5) ರ ಸರ್ಕಾರಿ ಆದೇಶಗಳಲ್ಲಿ 2015 -16ನೇ ಸಾಲಿನ ಡಿಸೆಂಬರ್ 2015ರವರೆಗೆ ಕೆ.4,349 .33 ಕೋಟಿಗಳನ್ನು ಈಗಾಗಲೇ ಈ ಕೆಳಕಂಡಂತೆ 
ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲಾಗಿದೆ. 


೯ .ಕೋಟಿಗಳಲ್ಲಿ 


2015 - 16ನೇ ಸಾಲಿನ ಏಪ್ರಿಲ್ - 2015 ರಿಂದ ಡಿಸೆಂಬರ್ 2015ರ ವರೆಗೆ ಬಿಡುಗಡೆ ಮಾಡಿರುವ ಸಹಾಯಧನ 


3 ,475 . 00 


79 .92 


73 . 41 


70.68 


ದಿನಾಂಕ 13.05.2013ರ ಅಂತ್ಯಕ್ಕೆ ಬಾಕಿ ಇದ್ದ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಥಾವರಗಳ ದಂಡಸಹಿತ ಬಾಕಿ 
ಮೊತ್ತದಲ್ಲಿ ಬಿಡುಗಡೆ ಮಾಡಿರುವ ಹಣ. 
2011- 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಯ್ತು. 
2014 -15ನೇ ಸಾಲಿನ ಬಾಕಿ ಸಹಾಯಧನ ಬಾಬ್ಬು. 
ತ್ರಿಪಕ್ಷೀಯ ಹೊಂದಾಣಿಕೆ - 2015 - 16ನೇ ಸಾಲಿನ ಅಕ್ಟೋಬರ್ 2015ರ ಅಂತ್ಯಕ್ಕೆ ವಿದ್ಯುತ್‌ ತೆರಿಗೆ ವಸೂಲಿ ಮತ್ತು 
ರಾಜಧನ ಬಾಬು. 
ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್ ಬಿಲ್ಲಿನ ಬಾಬ್ರನ್ನು ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. 


648.32 


2 . 00 


ಒಟ್ಟು 10 .12 .2015ರವರೆಗೆ ಬಿಡುಗಡೆ ಮಾಡಿದ ಸಹಾಯಧನ 


4 ,349 ,33 


೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

ಭಾಗ ೧ 
5. 2015- 16ನೇ ಸಾಲಿನಲ್ಲಿ ಅಕ್ಟೋಬರ್ 2015ರ ಅಂತ್ಯದವರೆಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಸರಿಹೊಂದಿಸಿರುವ ಮೊತ್ತದ 
ವಿವರ ಈ ಕೆಳಕಂಡಂತಿದೆ. 

(ಕೆ, ಕೋಟಿಗಳಲ್ಲಿ) 


ವಿಸಕಂ 


ಬೆವಿಕಂ 


ಮವಿಕಂ 


ಹುವಿಕಂ 


ಗುವಿಕಂ 


ಚಾವಿಸನಿನಿ 


ಕವಿನಿನಿ 


ಒಟ್ಟು 


ವಿದ್ಯುತ್ ತೆರಿಗೆ 


ವಿದ್ಯುತ್‌ ತೆರಿಗೆ 


| ರಾಜಧನ 


ಏಪ್ರಿಲ್ - 15 


63 .26 


8.15 


8. 71 


6.90 


8.50 


0 .57 


3 . 91 | 


100 . 00 


ಮೇ - 15 


60 . 47 


9 . 06 


11.88 


8 .14 


6 . 80 


0 . 61 


3 . 04 


100 .00 


ಜೂನ್- 15 


63 .77 


8.45 


10 .58 


8 .28 


6 .50 


0 .50 


1.92 


100. 00 


ಜುಲೈ - 15 


58 .07 


8 .55 


9.66 | 


8.83 | 


5.00 | 


0.54 


3 . 68 


94.33 


52. 27 


8. 25 


7. 95 


6 . 41 


6. 84 


0 . 47 


4 . 91 


87 .10 


ಆಗಸ್ಟ್ - 15 
ಸೆಪ್ಟೆಂಬರ್ - 15 
ಅಕ್ಟೋಬರ್ - 15 


51.76 


3 . 93 


10 .30 


8 . 81 


5 . 74 


0. 47 


1.92 


82 .93 


48 . 83 


7.61 


12 . 03 


7 .27 


6 .60 


0.55 


1.07 | 


83.96 


ಒಟ್ಟು 


398.43 


54.00 


71 .11 


54. 64 


45 .98 


3. 71 


20. 45 


648.32 


6, 2015 -16ನೇ ಸಾಲಿನ ನವೆಂಬರ್ 2015ರ ಮಾಹೆಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ ಹಾಗೂ ಕರ್ನಾಟಕ 

ವಿದ್ಯುತ್ ನಿಗಮ ನಿಯಮಿತ ಸರ್ಕಾರಕ್ಕೆ ಪಾವತಿಸಬೇಕಾದ ವಿದ್ಯುತ್‌ ತೆರಿಗೆ ಮತ್ತು ರಾಜಧನದ ಮೊತ್ತ 7 .82 .85 ಕೋಟಿಗಳನ್ನು ಈ ಕೆಳಗೆ 
ವಿವರಿಸಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆ ( Tripartite Adjustment) ಮೂಲಕ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ನೀಡಬೇಕಾಗಿರುವ 
ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು ಪ್ರಸ್ತಾಪಿಸಿದೆ. 

7.ಕೋಟಿಗಳಲ್ಲಿ 


ಕ್ರ. ಸಂ 


ವಿಸಕಂ 


ನವೆಂಬರ್ - 15 


ಬೆವಿಕಂ 


49 . 25 


ಮವಿಕಂ 


8 . 09 


ಹುವಿಕಂ 


10. 02 


ಗುವಿಕಂ 


7 . 09 


ಚಾವಿಸನಿನಿ 


7. 25 


ಕವಿನಿನಿ | 


0 . 50 


82 .20 


ಒಟ್ಟು 
7 | ಕವಿನಿನಿ( ರಾಜಧನ) 


0 . 65 


ಒಟ್ಟು 


82 . 85 


7. ಮೇಲೆ ವಿವರಿಸಿರುವಂತೆ, ನವೆಂಬರ್ 2015ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್ ತೆರಿಗೆ ಮತ್ತು ರಾಜಧನ ಮೊತ್ತದ ಬಾಬು ಕೆ. 82 .85 
ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 06 ಪಿಎಸ್ಆರ್ 2015 / ಪಿ2, ಬೆಂಗಳೂರು, ದಿನಾಂಕ: 04.01.2016. 
1. 2015 -16ನೇ ಸಾಲಿನ ನವೆಂಬರ್ 2015ರ ಮಾಹೆಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, 

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ , ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ , ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ 
ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ ಬಾಲ್ಕು ಕ.81.70 ಕೋಟಿಗಳನ್ನು ( ಎಂಬತ್ತೋಂದು ಕೋಟಿ ಎಪ್ಪತ್ತು ಲಕ್ಷ ರೂಗಳು ಮಾತ್ರ) ವಿದ್ಯುತ್ 
ಸರಬರಾಜು ಕಂಪನಿಗಳು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ 
ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ 
ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೧೩ 


A : ESCOM S PORTION 


(ಕ .in . Crs ) 


DEBIT 


CREDIT 


Head of Account 


Amount 


Head of Account 


Amount 


Subsidy to ESCOMS 
2801 -80 -101 -1- 04 -106 


Electricity Tax Collection 

0043- 00 -101- 0- 01 


BESCOM 


49 . 25 


BESCOM 


49. 25 


MESCOM 


8 . 09 


MESCOM 


8 .09 


HESCOM 


10.02 


HESCOM 


10.02 


7 . 09 


GESCOM 


7. 09 


GESCOM 

CESC 
Total 


7. 25 


CESC 


7 . 25 


81 .70 


Total 


81 . 70 


2 . 


2015 - 16ನೇ ಸಾಲಿನ ನವೆಂಬರ್ 2015ರ ಮಾಹೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ 
ಮತ್ತು ರಾಜಧನ 1 .1.15 ಕೋಟಿಗಳನ್ನು ಸಹ ಸರ್ಕಾರವು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು 
ಮಾಡುವುದಕ್ಕಾಗಿ ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಟಕದಲ್ಲಿರುವಂತೆ ತ್ರಿಪಕ್ಷೀಯ 
ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ, ಕವಿನಿನಿ ಮತ್ತು ಕಲಬುರಗಿ ಸಂಸ್ಥೆಗಳು ವಿದ್ಯುತ್ ಖರೀದಿ ಅಸಲಿಗೆ ಲೆಕ್ಕೀಕರಿಸಲು 
ಆದೇಶಿಸಿದೆ. 
B : KPCL Portion 

(3 . in .Crs) 


DEBIT 


CREDIT 


Head of Account 


Total 


Head of Account 


Total 


Amount 


Amount 


Subsidy to ESCOMs 


Royalty from KPCL 
0801 -01 -201 -0 -01. 


2801- 80 -101 - 1 - 04 -106 


0 . 65 


GESCOM 


1 . 15 


Electricity Tax 


0043- 00 - 101 - 0 - 01 


0 . 50 


(KPCL to adjust this receipt against power 
purchase cost of GESCOM ) 


1 . 15 


TOTAL - (B ) 

TOTAL - (B ) 

1 .15 
3 . ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ ಯಾವುದೇ 

ನಗದು ಬಿಡುಗಡೆ ಇರುವುದಿಲ್ಲ . 
ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು ಮುಖ್ಯ 

ವಿದ್ಯುತ್ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 
5. ಕರ್ನಾಟದ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸ ಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ 7.1.15 ಕೋಟಿಗಳನ್ನು ಗುಲ್ಬರ್ಗ ವಿದ್ಯುತ್ 

ಸರಬರಾಜು ಕಂಪನಿಗೆ ಸಹಾಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್ ಖರೀದಿ ಅಸಲು ವೆಚ್ಚಕ್ಕೆ ಲೆಕ್ಕೀಕರಿಸುವುದು. 
6. ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಸಹಾಯಧನದ ಬಾಬಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 469 ವೆಚ್ಚ - 1/2015, ದಿನಾಂಕ: 28.04 .2015ರಲ್ಲಿ ನೀಡಿರುವ 
- ಸಹಮತಿಯನ್ವಯ ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 04 ಟಿಎಫ್ ಪಿ 2015 , ಬೆಂಗಳೂರು ದಿನಾಂಕ : 09.10.2015ರಲ್ಲಿ 2015 -16ನೇ 

ಸಾಲಿನ ಮೂರನೇ ತ್ರೈಮಾಸಿಕಕ್ಕೆ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 
PR, 204 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಎ. ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

ಭಾಗ ೧ 
ಇಂಧನ ಸಚಿವಾಲಯ 
ವಿಷಯ : 2015- 16ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ತ್ರಿಪಕ್ಷೀಯ ಹೊಂದಾಣಿಕೆಯ 

( Tripartite Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 55 ಪಿಎಸ್ಆರ್ 2008, ದಿನಾಂಕ: 04 .09 .2008 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ ಆರ್ 2013, ದಿನಾಂಕ: 17 .05.2013 . 
3, ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 6 ಪಿಎಸ್ಆ ರ್ 2015, ದಿನಾಂಕ: 29.04.2015 , 18. 05 .2015 , 01.06.2015( TA), 
- 04.06. 2015, 01.07.2015, 03.08.2015 , 01.09.2015 , 15. 10.2015 , 03. 12.2015 , 05.12.2015 ಮತ್ತು 
10.12 .2015 (TA) . 


4 , 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 6 ಪಿಎಸ್ಆರ್ 2015/ ಪಿ - 4 , ದಿನಾಂಕ: 22.06. 2015( TA), 21.07.2015 ( TA), 

25.08. 2015 ( TA), 28.09 .2015 ( TA) ಮತ್ತು 28.10.2015 ( TA). 
5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2015, ದಿನಾಂಕ: 22.06.2015 . 


6 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆರ್ 2015 / ಪಿ2 , ದಿನಾಂಕ: 04. 01.2016 (TA). 


ಪ್ರಸ್ತಾವನೆ : 
1. ಮೇಲಿನ ಕ್ರಮಾಂಕ - 1ರ ಸರ್ಕಾರಿ ಆದೇಶದಲ್ಲಿ ನಿಗಧಿಪಡಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೊಳಪಟ್ಟು ದಿನಾಂಕ: 01.08.2008ರಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೈತರ 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 
ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆಯ ಮೊತ್ತವನ್ನು ಸರ್ಕಾರದಿಂದ ಮರುಪಾವತಿ 

ಮಾಡುವುದಕ್ಕೆ ಅನುಮೋದನೆ ನೀಡಲಾಗಿದೆ. 
2 . ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , 

ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆಯನ್ನು ಸರ್ಕಾರ ವಿದ್ಯುತ್ ಸರಬರಾಜು 

ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬಿಗೆ ವರ್ಷಾವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 
3. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015 - 16ನೇ ಸಾಲಿಗೆ 2 .7197. 16 ಕೋಟಿಗಳನ್ನು ವಿದ್ಯುತ್ ಸರಬರಾಜು 

ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗಧಿಪಡಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ದರ ಆದೇಶ 2013ರಲ್ಲಿ, 
2011 -12ನೇ ಸಾಲಿಗೆ 1 .443.49 ಕೋಟಿಗಳಷ್ಟು ಹೆಚ್ಚುವರಿ ಸಹಾಯಧನವನ್ನು ಅನುಮೋದಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 
2014ರ ದರ ಆದೇಶದಲ್ಲಿ 2014 - 15ನೇ ಸಾಲಿಗೆ 1.6391.56 ಕೋಟಿಗಳ ಸಹಾಯಧನವನ್ನು ನಿಗಧಿಪಡಿಸಿತ್ತು. ಇದರಲ್ಲಿ 7. 5983.00 ಕೋಟಿಗಳನ್ನು 
ಬಿಡುಗಡೆ ಮಾಡಿದೆ. ಇನ್ನೂ 7.408.56 ಕೋಟಿಗಳ ಬಾಕಿ ಸಹಾಯಧನ ಬಿಡುಗಡೆ ಮಾಡಬೇಕಾಗಿದೆ. 

ಆಯವ್ಯಯದಲ್ಲಿ 7 .7498.00 ಕೋಟಿಗಳ ಸಹಾಯಧನವನ್ನು ಒದಗಿಸಿದೆ. ಇದರಲ್ಲಿ ಮೇಲೆ ಓದಲಾದ ( 3) 
( 4) ಮತ್ತು ( 5) ರ ಸರ್ಕಾರಿ ಆದೇಶಗಳಲ್ಲಿ 2015 - 16ನೇ ಸಾಲಿನ ಜನವರಿ 2016ರವರೆಗೆ 7 .4, 432.18 ಕೋಟಿಗಳನ್ನು ಈಗಾಗಲೇ ಈ ಕೆಳಕಂಡಂತೆ 
ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲಾಗಿದೆ. 


. ಕೋಟಿಗಳಲ್ಲಿ 


2015 - 16ನೇ ಸಾಲಿನ ಏಪ್ರಿಲ್ - 2015 ರಿಂದ ಡಿಸೆಂಬರ್ 2015ರ ವರೆಗೆ ಬಿಡುಗಡೆ ಮಾಡಿರುವ ಸಹಾಯಧನ 


3 ,475. 00 


79.92 


ದಿನಾಂಕ 13.05. 2013ರ ಅಂತ್ಯಕ್ಕೆ ಬಾಕಿ ಇದ್ದ ಭಾಗಜ್ಯೋತಿ/ಕುಟೀರಜ್ಯೋತಿಸ್ಥಾವರಗಳ ದಂಡಸಹಿತ ಬಾಕಿ ಮೊತ್ತದಲ್ಲಿ 
ಬಿಡುಗಡೆ ಮಾಡಿರುವ ಹಣ. 


73 . 41 


70. 68 


731.17 


2011 -12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಬ್ಬು. 
2014 -15ನೇ ಸಾಲಿನ ಬಾಕಿ ಸಹಾಯಧನ ಬಾಲ್ಕು. 
ತ್ರಿಪಕ್ಷೀಯ ಹೊಂದಾಣಿಕೆ - 2015 - 16ನೇ ಸಾಲಿನ ನವೆಂಬರ್ 2015ರ ಅಂತ್ಯಕ್ಕೆ ವಿದ್ಯುತ್ ತೆರಿಗೆ ವಸೂಲಿ ಮತ್ತು 
ರಾಜಧನ ಬಾಯ್ತು. 
ಸಹಾಯಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್ ಬಿಲ್ಲಿನ ಬಾಬ್ರನ್ನು ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. 
ಒಟ್ಟು 04.01.2016ರವರೆಗೆ ಬಿಡುಗಡೆ ಮಾಡಿದ ಸಹಾಯಧನ 


2 . 00 


4 ,432.18 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


೫೧೫ 


5 . 2015 - 16ನೇ ಸಾಲಿನಲ್ಲಿ ನವೆಂಬರ್ 2015ರ ಅಂತ್ಯದವರೆಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಸರಿಹೊಂದಿಸಿರುವ ಮೊತ್ತದ 
ವಿವರ ಈ ಕೆಳಕಂಡಂತಿದೆ. 

ಕೆ. ಕೋಟಿಗಳಲ್ಲಿ 


ವಿಸಕಂ 


ಬೆವಿಕಂ 


ಮವಿಕಂ 


ಹುವಿಕಂ 


ಗುವಿಕಂ 


ಚಾವಿಸನಿನಿ 


ಕವಿನಿನಿ 


ಒಟ್ಟು 


ವಿದ್ಯುತ್ ತೆರಿಗೆ 


ವಿದ್ಯುತ್‌ ತೆರಿಗೆ 


| ರಾಜಧನ 


ಏಪ್ರಿಲ್ - 15 


63 .26 


8.15 


8. 71 


6.90 


8.50 


0 .57 


3 . 91 | 


100 . 00 


ಮೇ - 15 


60 . 47 


9 . 06 


11.88 


8 .14 


6 . 80 


0 . 61 


3 . 04 


100 .00 


ಜೂನ್- 15 


63 .77 


8.45 


10 .58 


8 .28 


6 .50 


0 .50 


1.92 


100. 00 


ಜುಲೈ - 15 


58 .07 


8 .55 


0.54 


3. 68 


94.33 


9.66 | 
7.95 | 


8.83 | 
6.41 | 


5.00 || 
6.84 | 


ಆಗಸ್ಟ್ - 15 


52. 27 


8. 25 


6 .84 


0 . 47 


4 . 91 


87 .10 


51.76 


3 . 93 


10 . 30 


8 . 81 


5 . 74 


0 . 47 


1.92 


82 .93 


ಸೆಪ್ಟೆಂಬರ್ - 15 
ಅಕ್ಟೋಬರ್ -15 


48.83 


7 . 61 


12 . 03 


| 


7.27 | 


6. 60 


0 .55 


1.07 


83 .96 


ನವೆಂಬರ್ - 15 


49 . 25 


8.09 


10 . 02 


7 .09 


7. 25 


0 .50 


0 . 65 


82 . 85 


ಒಟ್ಟು 


447 .68 


62 . 09 


81 .13 


61 . 73 


53 . 23 


4 . 21 


21.10 


731 .17 


6. 2015 -16ನೇ ಸಾಲಿನ ಡಿಸೆಂಬರ್ 2015ರ ಮಾಹೆಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ ಹಾಗೂ ಕರ್ನಾಟಕ 

ವಿದ್ಯುತ್ ನಿಗಮ ನಿಯಮಿತ ಸರ್ಕಾರಕ್ಕೆ ಪಾವತಿಸಬೇಕಾದ ವಿದ್ಯುತ್ ತೆರಿಗೆ ಮತ್ತು ರಾಜಧನದ ಮೊತ್ತ 7 .81. 25 ಕೋಟಿಗಳನ್ನು ಈ ಕೆಳಗೆ 
ವಿವರಿಸಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆ ( Tripartite Adjustment) ಮೂಲಕ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ನೀಡಬೇಕಾಗಿರುವ 
ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು ಪ್ರಸ್ತಾಪಿಸಿದೆ . 

ಕೆ. ಕೋಟಿಗಳಲ್ಲಿ 
ಕ್ರ. ಸಂ ವಿಸಕಂ ಡಿಸೆಂಬರ್ -2015 | 


ಬೆವಿಕಂ 


46. 68 


ಮವಿಕಂ 


715 


ಹುವಿಕಂ 


5 . 38 


ಗುವಿಕಂ 


12 .33 


ಚಾವಿಸನಿನಿ 


8. 20 


ಕವಿನಿನಿ 


0 .56 


80.30 


ಒಟ್ಟು 
7 | ಕವಿನಿನಿ ( ರಾಜಧನ) 


0 .95 


ಒಟ್ಟು 


81. 25 


7. ಮೇಲೆ ವಿವರಿಸಿರುವಂತೆ, ಡಿಸೆಂಬರ್ 2015ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್ ತೆರಿಗೆ ಮತ್ತು ರಾಜಧನ ಮೊತ್ತದ ಬಾಬು ಕೆ . 81.25 
ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 06 ಪಿಎಸ್ಆರ್ 2015 / ಪಿ2, ಬೆಂಗಳೂರು, ದಿನಾಂಕ: 22.01.2016 . 
1. 2015 -16ನೇ ಸಾಲಿನ ಡಿಸೆಂಬರ್ 2015ರ ಮಾಹೆಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , 

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ 
ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ ಬಾಬು ಕೆ. 79.74 ಕೋಟಿಗಳನ್ನು ( ಎಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತು ನಾಲ್ಕು ಲಕ್ಷ ರೂಗಳು ಮಾತ್ರ) ವಿದ್ಯುತ್ 
ಸರಬರಾಜು ಕಂಪನಿಗಳು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ 
ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ 
ಆದೇಶಿಸಿದೆ. 


೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


A : ESCOM S PORTION 


( .in .Crs ) 


DEBIT 


CREDIT 


Head of Account 


Amount 


Head of Account 


Amount 


Subsidy to ESCOMs 


Electricity Tax Collection 

0043-00-101- 0-01 


2801 -80 -101 -1- 04 -106 


BESCOM 


46 . 68 


BESCOM 


46.68 


MESCOM 


7 . 15 


MESCOM 


7 .15 


HESCOM 


5 .38 


HESCOM 


5 . 38 


GESCOM 


12. 33 


GESCOM 


12. 33 


CESC 


8. 20 


CESC 


8. 20 


Total 


79 . 74 


Total 


79 .74 


2 . 2015 -16ನೇ ಸಾಲಿನ ಡಿಸೆಂಬರ್ 2015ರ ಮಾಹೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ 

ಮತ್ತು ರಾಜಧನ ( 1 .51 ಕೋಟಿಗಳನ್ನು ಸಹ ಸರ್ಕಾರವು 10 ಹೆಚ್‌ಪಿರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು 
ಮಾಡುವುದಕ್ಕಾಗಿ ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿರುವಂತೆ ತ್ರಿಪಕ್ಷೀಯ 
ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. ಕವಿನಿನಿ ಮತ್ತು ಕಲಬುರಗಿ ಸಂಸ್ಥೆಗಳು ವಿದ್ಯುತ್ ಖರೀದಿ ಅಸಲಿಗೆ ಲೆಕ್ಕೀಕರಿಸಲು 
ಆದೇಶಿಸಿದೆ. 


B : KPCL PORTION 


(ಕ .in . Crs) 
CREDIT 


DEBIT 


Head of Account 


Head of Account 


Total 


Total 
Amount 


Amount 


Subsidy to ESCOMs 


Royalty from KPCL 


2801 - 80 -101 - 1 - 04 -106 


0801 - 01 - 201 - 0 - 01 


0 . 95 


GESCOM 


1 . 51 


Electricity Tax 
(KPCL to adjust this receipt against power 

0043- 00 - 101 - 0- 01 

0 . 56 
purchase cost of GESCOM ) 
TOTAL - ( B ) 

1 . 51 TOTAL-(B ) 

1.15 
3. ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ ಯಾವುದೇ 

ನಗದು ಬಿಡುಗಡೆ ಇರುವುದಿಲ್ಲ. 
4. ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು ಮುಖ್ಯ 

ವಿದ್ಯುತ್ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 
5. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸ ಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ .1.51 ಕೋಟಿಗಳನ್ನು ಕಲಬುರಗಿ ವಿದ್ಯುತ್ 

ಸರಬರಾಜು ಕಂಪನಿಗೆ ಸಹಾಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್ ಖರೀದಿ ಅಸಲು ವೆಚ್ಚಕ್ಕೆ ಲೆಕ್ಕೀಕರಿಸುವುದು. 
6. ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಸಹಾಯಧನದ ಬಾಬ್ರಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 
7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 469 ವೆಚ್ಚ -1/2015, ದಿನಾಂಕ: 28.04 .2015ರಲ್ಲಿ ನೀಡಿರುವ 

ಸಹಮತಿಯನ್ವಯ ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ ಎಫ್ಡಿ 04 ಟಿಎಫ್ ಪಿ 2015 , ಬೆಂಗಳೂರು, ದಿನಾಂಕ: 09 .10 .2015ರಲ್ಲಿ 2015 - 16ನೇ 

ಸಾಲಿನ ಮೂರನೇ ತ್ರೈಮಾಸಿಕಕ್ಕೆ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 
PR. 205 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಎ. ಚಪ್ಪರಬಂದ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

೫೧೭ 
ಇಂಧನ ಸಚಿವಾಲಯ 
ವಿಷಯ : 2015 -16ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 

ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನ ಹಾಗೂ 2011- 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಮತ್ತು 
2014 -15ನೇ ಸಾಲಿನ ಬಾಕಿ ಸಹಾಯಧನ ಹಾಗೂ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬು ಸಹಾಯಧನವನ್ನು 

ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 145 ಪಿಎಸ್ಆರ್ 2004, ದಿನಾಂಕ: 15 .03.2005. 

2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 55 ಪಿಎಸ್ಆರ್ 2008, ದಿನಾಂಕ: 04.09.2008. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2013 , ದಿನಾಂಕ: 17. 05 .2013. 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆ ರ್ 2015, ದಿನಾಂಕ:29.04.2015 , 18. 05 .2015, 01.06.2015 (TA), 
04 .06 .2015 , 01 . 07 .2015, 03 .08.2015 , 01.09 .2015 , 15.10 .2015, 03.12 .2015 , 05 .12. 2015 ಮತ್ತು 

10. 12 . 2015 (TA). 
5. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌6 ಪಿಎಸ್ಆರ್ 2015/ ಪಿ4, ದಿನಾಂಕ: 22 .06.2015 ( TA), 21.07. 2015 (TA), 
- 25 .08.2015 ( TA), 28.09 .2015 ( TA) ಮತ್ತು 28.10 .2015( TA). 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2015 , ದಿನಾಂಕ 22 .06 .2015. 
7. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆ ರ್ 2015/ ಪಿ2, ದಿನಾಂಕ: 04 . 01.2016( TA), 22.01.2016( TA). 


ಪ್ರಸ್ತಾವನೆ : 
1. ಮೇಲಿನ ಕ್ರಮಾಂಕ - 1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ “ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 

18 ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್ ಒದಗಿಸಲು ( ನಿಗಧಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 
2. ಮೇಲಿನ ಕ್ರಮಾಂಕ- 2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 

ಆದೇಶದವರೆಗೆ ದಿನಾಂಕ: 01.08.2008ರಿಂದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್ ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 

ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 
3. ಮೇಲಿನ ಕ್ರಮಾಂಕ -3ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ: 13 .05.2013ಕ್ಕೆ ಬಾಕಿ ಇದ್ದ 

ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಥಾವರಗಳ ದಂಡ ಸಹಿತ ವಿದ್ಯುತ್ ಬಾಕಿ ಶುಲ್ಕ , 319.61 ಕೋಟಿಗಳನ್ನು ಮನ್ನಾ ಮಾಡಲಾಗಿದೆ. ಇದರಲ್ಲಿ 
2014 - 15ನೇ ಸಾಲಿನಲ್ಲಿ ನ . 213.07 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 2015 - 16ನೇ ಸಾಲಿಗೆ ಆಯವ್ಯಯದಲ್ಲಿ ಒದಗಿಸಿರುವ ಕೆ . 106.54 
ಕೋಟಿಗಳಲ್ಲಿ ಮೇಲೆ ಕ್ರಮಾಂಕ- (4)ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ಕೆ. 79 .92 ಕೋಟಿಗಳಲ್ಲಿ ಬಿಡುಗಡೆ ಮಾಡಲಾಗಿದ್ದು , ಬಾಕಿ ಉಳಿದಿರುವ 

. 26 .62 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
4. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015 -16ನೇ ಸಾಲಿಗೆ ಕ. 7197 .16 ಕೋಟಿಗಳ ಸಹಾಯಧನವನ್ನು 

ನಿಗಧಿಪಡಿಸಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ - ( 4), (5 ), ( 6) ಮತ್ತು ( 7) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 2015 - 16ನೇ ಸಾಲಿನ ಜನವರಿ 
2016ರವರೆಗೆ ಸಹಾಯಧನ . 4,513.43 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 

ಆಯೋಗದ ದರ ಆದೇಶ 2013ರಲ್ಲಿ 2011 -12ನೇ ಸಾಲಿನ ಹೆಚ್ಚುವರಿ ಸಹಾಯಧನ 1.443 .49 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ -(4) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 7.73 .41 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನೂ ಕೆ.370.08 ಕೋಟಿಗಳನ್ನು 
ಬಿಡುಗಡೆ ಮಾಡಬೇಕಾಗಿದೆ. 

2014 - 15ನೇ ಸಾಲಿನ ಬಾಕಿ ಸಹಾಯಧನ 1.408.56 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ , ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ 
( 4) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ .70. 68 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದು , ಇನ್ನು 7.337.88 ಕೋಟಿಗಳ ಬಾಕಿ ಬಿಡುಗಡೆ ಮಾಡಬೇಕಾಗಿದೆ . 
5. 2015 -16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ಕೆ .7197.16 ಕೋಟಿಗಳ ಸಹಾಯಧನದ ಬಾಲ್ಕು ಪ್ರತಿ ಮಾಹೆಯಾನ 1.375. 00 ಕೋಟಿಗಳನ್ನು , 

2011- 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014 - 15ನೇ ಸಾಲಿನ ಬಾಕಿ ಸಹಾಯಧನದ ಬಾಲ್ಕು ಪ್ರತಿ ಮಾಹೆಯಾನ 1 .16.01 
ಕೋಟಿಗಳನ್ನು ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಲ್ಕು ಪ್ರತಿ ಮಾಹೆಯಾನ 1 . 8.88 ಕೋಟಿಗಳನ್ನು ಬಿಡುಗಡೆ ಮಾಡಲು ಆರ್ಥಿಕ 

ಇಲಾಖೆ ಟಿಪ್ಪಣಿ ಸಂಖ್ಯೆ:ಎಫ್‌ಡಿ 996 ವೆಚ್ಚ -l/2015 , ದಿನಾಂಕ : 28.07 .2015ರಲ್ಲಿ ಸಹಮತಿ ನೀಡಿದೆ. 
6. ವಿದ್ಯುತ್ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 2015 - 16ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ- 7ರ ಪುಟ ಸಂಖ್ಯೆ - 78ರಲ್ಲಿ 
ಲೆಕ್ಕಶೀರ್ಷಿಕೆ “2801- 80 -101 -1- 04 -106 ಸಹಾಯಧನ ( ಯೋಜನೇತರ) ದ ಅಡಿಯಲ್ಲಿ .7498. 00 ಕೋಟಿಗಳನ್ನು ಒದಗಿಸಲಾಗಿದೆ. ಇದರಲ್ಲಿ 
ಮೇಲೆ ಓದಲಾದ ಕ್ರಮಾಂಕ -( 4), (5), ( 6) ಮತ್ತು ( 7) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ಒಟ್ಟು 1 .4 ,513.43 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 
ವಿವರ ಈ ಕೆಳಕಂಡಂತಿದೆ. 


೫೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


7. ಕೋಟಿಗಳು 
2015 -16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ 1. 7197.16 ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ ಪಂಪುಸೆಟ್ಟು, 3 ,475. 00 
ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿಸ್ಥಾವರಗಳ ಉಚಿತ ವಿದ್ಯುತ್ ಸರಬರಾಜಿಗಾಗಿ ಸಹಾಯಧನದ ಬಾಬು. 
2011 - 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಲ್ಕು. 

73 . 41 
2014 -15ನೇ ಸಾಲಿನ ಬಾಕಿ ಸಹಾಯಧನ ಬಾಬ್ಬು . 

70.68 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಯ್ತು. 

79 . 92 
ತ್ರಿಪಕ್ಷೀಯ ಹೊಂದಾಣಿಕೆ - ಏಪ್ರಿಲ್ 2015 ರಿಂದ ಡಿಸೆಂಬರ್ 2015ರ ಮಾಹೆಯವರೆಗೆ ವಿದ್ಯುತ್ ತೆರಿಗೆ ವಸೂಲಿ ಮತ್ತು 

812 . 42 
ರಾಜಧನ ಬಾಬ್ಬು. 
ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಯ ವಿದ್ಯುತ್ ಬಿಲ್ಲಿನ ಬಾಬ್ರನ್ನು ಬೆಂಗಳೂರು ವಿದ್ಯುತ್ ಸರಬರಾಜು 

2 .00 
ಕಂಪನಿಗೆ ಬಿಡುಗಡೆ ಮಾಡಿದೆ. 
ಜನವರಿ 2016ರ ವರೆಗೆ ಬಿಡುಗಡೆ ಮಾಡಿರುವ ಒಟ್ಟು ಮೊತ್ತ. 

4 ,513. 43 
7. ಜನವರಿ 2016ರ ಮಾಹೆಗೆ ಸಹಾಯಧನ , ಬಾಕಿ ಸಹಾಯಧನ ಹಾಗೂ ಹೆಚ್ಚುವರಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ 
ಮನ್ನಾ ಬಾಲ್ಕು ಮರುಪಾವತಿ ಮೊತ್ತಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದೆ. 

7. ಕೋಟಿಗಳು 
2015 -16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ 17197.16 ಕೋಟಿಗಳ ಸಹಾಯಧನದ ಬಾಲ್ಕು ಪ್ರತಿ ಮಾಹೆಯಾನ 

375 .00 
2011- 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014 - 15ನೇ ಸಾಲಿನ ಸಹಾಯಧನ ಬಾಲ್ಕು ಪ್ರತಿ ಮಾಹೆಯಾನ 

16 . 01 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಲ್ಕು ಪ್ರತಿ ಮಾಹೆಯಾನ 

8 . 88 
ಜನವರಿ 2016ರವರೆಗೆ ಮಾಹೆಗೆ ಒಟ್ಟು ಬಿಡುಗಡೆ 

399 . 89 


ಅದರಂತೆ ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 6 ಪಿಎಸ್ಆರ್ 2015, ಬೆಂಗಳೂರು, ದಿನಾಂಕ: 23.1.2016 . 
1. ಸರ್ಕಾರವು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 

ಸರಬರಾಜು ಮಾಡುತ್ತಿರುವುದಕ್ಕಾಗಿ 2015 - 16ನೇ ಸಾಲಿನ ಜನವರಿ 2016ರ ಮಾಹೆಗೆ 7.375 . 00 ಕೋಟಿಗಳ (ಕೆ. ಮುನ್ನೂರ ಎಪ್ಪತ್ತೈದು 
ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801- 80 -101- 1 - 04 - 106 ” ( ಸಹಾಯಧನ) 
(ಯೋಜನೇತರ) ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

1. ಕೋಟಿಗಳಲ್ಲಿ 
ವಿದ್ಯುತ್ 10 ಹೆಚ್ ಪಿ ವರೆಗಿನ ನೀರಾವರಿ ಭಾಗ್ಯಜ್ಯೋತಿ/ ಕುಟೀರ 2015 - 16ರ ಜನವರಿ 
ಸರಬರಾಜು ಪಂಪ್‌ಸೆಟ್ ವಿದ್ಯುತ್ 

ಜ್ಯೋತಿಸ್ಥಾವರಗಳಿಗೆ 2016 ಮಾಹೆಗೆ 
ಕಂಪನಿಗಳು ಸ್ಥಾವರಗಳಿಗೆ 

ಬಿಡುಗಡೆ 
ಬೆವಿಕಂ 

40.00 

3 .00 

43 . 00 
ಮವಿಕಂ 

21.00 

0 . 00 

21.00 
ಹುವಿಕಂ 

152 . 00 

4 .00 

156.00 


ಗುವಿಕಂ 


74.00 


6. 00 


80 .00 


ಚಾವಿಸನಿನಿ 


69. 00 


1. 00 


70 . 00 


ಒಟ್ಟು 


ಹು . ಗ್ರಾ . ಸ . ಸಂ 

5 .00 

0 .00 

5 . 00 
ಒಟ್ಟು 

361 . 00 

14 .00 

375.00 
2 . 2011 - 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014 - 15ನೇ ಸಾಲಿನ ಸಹಾಯಧನದ ಬಾಬು ಕ್ರಮವಾಗಿ 1 .9.00 ಕೋಟಿ ಹಾಗೂ 
1 .7. 01 ಕೋಟಿಗಳನ್ನು , ಜನವರಿ 2016ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕ. ಕೋಟಿಗಳಲ್ಲಿ 
ವಿಸಕಂಗಳು 2011 - 12ನೇ ಸಾಲಿನ ಹೆಚ್ಚುವರಿ 2014 - 15ನೇ ಸಾಲಿನ ಬಾಕಿ 

ಸಹಾಯಧನ ಬಾಲ್ಕು ಸಹಾಯಧನ ಬಾಬು 
ಬೆವಿಕಂ 

1. 38 

4 .08 

5 . 46 
ಮವಿಕಂ 

1. 25 

0 .50 

1. 75 
ಗುವಿಕಂ 3 . 77 

5 .07 
ಚಾವಿಸನಿನಿ 

2.60 

1.13 

3 .73 
ಒಟ್ಟು 

9.00 

7 .01 

16 . 01 


1 .30 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


೫೧೯ 


3. ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬು ಕೆ . 8.88 ಕೋಟಿಗಳನ್ನು ಜನವರಿ 2016ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ 
ಆದೇಶಿಸಿದೆ. 

ಕ. ಕೋಟಿಗಳಲ್ಲಿ 
ವಿಸಕಂಗಳು 


ಒಟ್ಟು 


ಬೆವಿಕಂ 


2 .50 


ಮವಿಕಂ 


1. 00 


ಹುವಿಕಂ 


2 .00 


ಗುವಿಕಂ 


0 .50 


2 . 88 


ಚಾವಿಸನಿನಿ 

ಒಟ್ಟು 


8.88 


4 . ಮೇಲೀನ ಆದೇಶ ಭಾಗದ ಕಂಡಿಕೆ 1, 2 ಮತ್ತು 3ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನ , ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ 

ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಯ್ತು ಸಹಾಯಧನವನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಹಾಗೂ ವಿದ್ಯುತ್ 
ಸರಬರಾಜು ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 

7.ಕೋಟಿಗಳಲ್ಲಿ 
ಜನವರಿ 2016ರ ಮಾಹೆಗೆ ಸಹಾಯಧನ ಜನವರಿ -2016ರ ಮಾಹೆಗೆ ಹೆಚ್ಚುವರಿ ಸಹಾಯಧನ 
ಬಿಡುಗಡೆ ಮತ್ತು ಬಾಕಿ ಸಹಾಯಧನ ವಿಸಕಂಗಳಿಗೆ ಬಿಡುಗಡೆ 

ಭಾ. ಜ್ಯೋ / ಕು. ಜೋ 
ವಿದ್ಯುತ್ 
ವಿಸಕಂಗಳ 2011 - 12ನೇ ಸಾಲಿನ 2014 - 15ನೇ 

ಬಾಕಿ ಮನ್ನಾ 

ವಿಸಕಂ 
ಸರಬರಾಜು 

ಬಾಲ್ಕು ಜನವರಿ 
ಪರವಾಗಿ. ಹೆಚ್ಚುವರಿ ಸಾಲಿನ ಬಾಕಿ 

ಗಳಿಗೆ 
ಕಂಪನಿಗಳು ವಿಸಕಂಗಳಿಗೆ 

2016ರ ಮಾಹೆಗೆ 
ಒಟ್ಟು 

ಒಟ್ಟು | 

ಕವಿನಿನಿಗೆ 
ಕವಿನಿನಿಗೆ 

ಸಹಾಯಧನ ಬಾಲ್ಕು ಸಹಾಯಧನ 

ಬಾಯ್ತು 


ವಿಸಕಂಗಳ 


ಪರವಾಗಿ 


ಒಟ್ಟು 


ಬೆವಿಕಂ 


43.00 


0 .00 


43 .00 


1.38 


4 . 08 | 


* 5 .46 


* 2 .50 


50.96 


0. 00 


50 .96 


ಮವಿಕಂ 


5 | 


21.00 


0 .00 


1. 25 


21.00 


0.50 | * 


0 .50 


* 1.75 


* 1. 00 


23. 75 


0.00 


23. 75 


ಹುವಿಕಂ 


36.00 


120. 00 


_ 156 .00 


0. 00 


0.00 


0. 00 


2.00 


36.00 | 

122.00 


158 .00 


ಗುವಿಕಂ 


60 .00 


20.00 


80. 00 


3.77 


1.30 


5 . 07 


0 .50 


60 .00 


25.57 


85. 57 


ಚಾವಿಸನಿನಿ 


55 .00 


15 . 00 


70 . 00 


2 .60 


1.13 


3 .73 


2 . 88 


55. 00 


21. 61 


_ 76.61 


ಹು . ಗ್ರಾಸ. ಸಂ . 


0 .00 


5 .00 


_ 5 . 00 


- ೧.೧೦ | 


0. 00 


೧.೧೦ | ೧೦ | 


0. 00 


0 .00 


0. 00 


0.00 | 5.00 | 5.00 | 


0 .00 


5. 00 


5.00 


| 


ಒಟ್ಟು 


215 .00 


160.00 


375.00 


9 .00 


7. 01 


16 .01 


8 .88 


225 . 71 


174.18 


399.89 


* ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ 

ಸಹಾಯಧನ ಹಾಗೂ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಮೊತ್ತವನ್ನು ಈ ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ 

ನಿಯಮಿತಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ . 
5. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ ಕೆ. 36.00 ಕೋಟಿಗಳಲ್ಲಿ 

1 . 36.00 ಕೋಟಿಗಳನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಎನರ್ಜಿ ಬ್ಯಾಲೆನ್ಸಿಂಗ್ ಹೊಂದಾಣಿಕೆ ( Energy Balancing 
Adjustment) ಮೊತ್ತಕ್ಕೆ ಸರಿಹೊಂದಿಸಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ 

ವಿದ್ಯುತ್ ಖರೀದಿ ವೆಚ್ಚಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
6. ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ .5.00 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಿಂದ 

ಖರೀದಿ ಮಾಡಿರುವ ವಿದ್ಯುತ್ ವೆಚ್ಚದ ಬಾಬ್ರು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. 
7. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ 7.225 .71 ಕೋಟಿಗಳನ್ನು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ .127. 00 ಕೋಟಿಗಳನ್ನು , 
- ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿಗೆ 1.25.57 ಕೋಟಿಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಕ್ಕೆ 

1.21. 61 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ . 
8. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತು 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪಕಾರ್ಯದರ್ಶಿ , ಇಂಧನ 


೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

ಭಾಗ ೧ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯುತಕ್ಕದ್ದು, ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಅನುಸರಣ ವರದಿ 
ಮತ್ತು ಬಳಕೆಯ ಪ್ರಮಾಣ ಪತ್ರ ( Utilization Certificate) ಸಲ್ಲಿಸತಕ್ಕದ್ದು. 
ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್ 

ಸರಬರಾಜು ಕಂಪನಿಗಳ ವಿದ್ಯುತ್ ಖರೀದಿ- ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 
10. ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 

ಹೊಂದಿರತಕ್ಕದ್ದು , ಹಾಗೂ ವಿದ್ಯುತ್ ಖರೀದಿ ಬಾಕಿಯನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 
11. 10 ಹೆಚ್ಪಿವರೆಗಿನ ನೀರಾವರಿ ಪಂಪ್ ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ ಬೇಡಿಕೆಗಳನ್ನು 

ವಿಸಕಂಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮನ್ನಾ ಮಾಡಿರುವ 
ಮೊತ್ತದ ಬಗ್ಗೆ ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ 

ಸಲ್ಲಿಸತಕ್ಕದ್ದು . 
12. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಎಫ್‌ಡಿ 1466 ವೆಚ್ಚ -1 / 5 ದಿನಾಂಕ: 20. 01.2016ರಲ್ಲಿ ನೀಡಿರುವ ಸಹಮತಿಯನ್ವಯ 

ಜನವರಿ 2016ನೇ ಮಾಹೆಗೆ ಸಹಾಯಧನ ಬಿಡುಗಡೆ ಮಾಡಿದೆ. 
PR , 206 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ . ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ENERGY SECRETARIAT 


Sub : 


Relaxation of Article , 17 (c) (4 ) of KFC 1957 for release of equity support to power utilities for fourth 
quarter of Financial Year 2015 - 16 . 


Read : 


The Article 17 (c )(4 ) of KFC 1957 . 


Preamble : 


1. In the budget estimate for 2015 -16 1. 827.02 crs has been provided towards capital outlay on power projects . Out of this 

*. 619 .88 crs has been released upto 31st December, 2015 . The balance amount of *. 207 . 14 crs has to be released as 
investment in power utilities during the fourth quarter of Financial year 2015 - 16 . 


2 . As per the Article , 17 (c ) (4 ) of KFC 1957 the Accountant General is required to issue the authority of intimation for payment by 

State Huzur Treasury on account of Government investments in Companies . 


3 . The Government order for Relaxation of Article, 17 (c ) (4 ) of Karnataka Financial Code 1957 for relase of equity support to 

power utilities for the 1st and II and Quarter vide G .O . No : EN 16 PSR 2015 /P1 dtd : 15 . 06 .2015 and third quarter of FY 2015 - 16 
Was issued vide G . O . No: EN 16 PSR 2015/ P1 dtd: 31 .10 . 2015. 


4 . The Administrative Department has requested Finance Department to relax the condition of Article , 17 (c ) (4 ) of KFC 1957 for 

relase of Equity support to Power Utility . Finance Department has concurred for relaxing condition of Article, 17 (c ) (4 ) of KFC 
1957 vide note No . FD 1473Exp - 1/ 15 dated 19.01. 2016 . Hence , this order. 


GOVERNMENT ORDER NO . EN 16 PSR 2015 /P1, BENGALURU , DATED 25TH JANUARY, 2016 . 


Under the circumstances explained above, Government is pleased to relax the conditions of issuing of Authority of Intimation 
by Accountant General for payment by Treasuries on account of Government s Investments (Equity) required under Article , 
17m (c ) (4 ) of Karnataka Financial Code , 1957 for release of equity support to power utilities for the fourth quarter of 
FY 2015-16 . 


2 . 


This order is issued with the concurrence of the Finance Department vide Note No. FD 1473-Exp - 1/ 15 , dated 19 .01. 2016 . 


PR, 207 


By Order and in the name of the Governor of Karnataka , 

A . A . CHAPPARBAND , 


Under Secretary to Government, 


Energy Department. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

೫೨೧ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯನ್ನು ಪುನರ್‌ರಚಿಸುವ ಕುರಿತು. 
ಓದಲಾಗಿದೆ : 1. ಕರ್ನಾಟಕ ಕೈಗಾರಿಕೆಗಳ ( ಸೌಲಭ್ಯ) ಅಧಿನಿಯಮ, 2002 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 162 ಎಸ್ಪಿಐ 2001, ದಿ: 6 . 08.2001. 
3. ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 162 ಎಸ್ ಪಿಐ 2001 , ದಿ: 21 .08.2002 . 
4. ಅಧಿಸೂಚನೆ ಸಂಖ್ಯೆ: ಸಿಐ 162 ಎಸ್‌ಪಿಐ 2001 , ದಿ: 26 . 07.2004. 
5. ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 305 ಎಸ್ ಪಿಐ 2008, ದಿ: 17.10 . 2008. 
6. ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 105 ಎಸ್ ಪಿಐ 2013(1), ದಿ : 21.06.2013 . 
7. ಕರ್ನಾಟಕ ಕೈಗಾರಿಕೆಗಳ ( ಸೌಲಭ್ಯ ) (ತಿದ್ದುಪಡಿ) ಅಧಿನಿಯಮ , 2013. 
8. ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) ( ತಿದ್ದುಪಡಿ) ಅಧಿನಿಯಮ, 2015ರ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 50 ಶಾಸನ 

2015 , ದಿ: 28 .12 .2015. 
ಪ್ರಸ್ತಾವನೆ : 

ಕರ್ನಾಟಕ ಕೈಗಾರಿಕೆಗಳ ( ಸೌಲಭ್ಯ ) ಅಧಿನಿಯಮ , 2002ರ ಪರಿಚ್ಛೇದ 3(1), 6(1) ಹಾಗೂ 9(1) ರ ಪ್ರಕಾರ ಜಿಲ್ಲಾ ಮಟ್ಟದ ಏಕವಾಕ್ಷಿ ಸಮಿತಿ, 
ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ ಹಾಗೂ ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿಗಳನ್ನು ರಚಿಸುವ ಅಧಿಕಾರವನ್ನು ರಾಜ್ಯ 
ಸರ್ಕಾರವು ಹೊಂದಿದೆ. ಅದರನ್ವಯ , ಮೇಲೆ ಓದಲಾದ ( 2) ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆ. 3. 00 ಕೋಟಿವರೆಗಿನ ಬಂಡವಾಳ ಹೂಡಿಕೆ 
ಪ್ರಸ್ತಾವನೆಗಳಿಗೆ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ, ಕ. 3. 00 ಕೋಟಿಯಿಂದ ಕೆ. 50 ಕೋಟಿವರೆಗಿನ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳಿಗೆ ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಏಕಗವಾಕ್ಷಿ ಸಮಿತಿ ಹಾಗೂ ಕೆ. 50 ಕೋಟಿ 
ಮೇಲಟ್ಟ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳಿಗೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಉನ್ನತ ಮಟ್ಟದ 
ಅನುಮೋದನಾ ಸಮಿತಿಯನ್ನು ರಚಿಸಲಾಗಿರುತ್ತದೆ. 

ಮೇಲೆ ಓದಲಾದ (3) & (4) ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ 
ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನು ಸದಸ್ಯರನ್ನಾಗಿ, ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗೆ ಮುಖ್ಯ ಕಾರ್ಯದರ್ಶಿಗಳು , 
ಕರ್ನಾಟಕ ಸರ್ಕಾರ ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಸದಸ್ಯರನ್ನಾಗಿ 
ನೇಮಿಸಲಾಗಿರುತ್ತದೆ . 

ಮೇಲೆ ಓದಲಾದ (5) ರ ಆದೇಶದಲ್ಲಿ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ 
ಸಚಿವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಉಪಾಧ್ಯಕ್ಷರನ್ನಾಗಿ 
ನೇಮಿಸಲಾಗಿರುತ್ತದೆ. 

ಮೇಲೆ ಓದಲಾದ (6) ರಲ್ಲಿ ಆದೇಶದಲ್ಲಿ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗೆ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ 
ಇವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿರುತ್ತದೆ. 

ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳು ತ್ವರಿತವಾಗಿ ಮತ್ತು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಕ .500 
ಕೋಟಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ನೀಡುವ ಅಧಿಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 
ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿಯನ್ನು , ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ 7.15 ಕೋಟಿಯಿಂದ ಕೆ. 500 
ಕೋಟಿವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ನೀಡಲು ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯನ್ನು 
ರಚಿಸಲು ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) ( ತಿದ್ದುಪಡಿ) ಅಧಿನಿಯಮ, 2015ರ ಪರಿಚ್ಛೇದ 3 (1), ( ii) & 6 ( 1) , ( i ) ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 25 ಎಸ್ ಪಿಐ 2016 , ಬೆಂಗಳೂರು, ದಿನಾಂಕ: 27.01.2016. 
ಕರ್ನಾಟಕ ಕೈಗಾರಿಕೆಗಳ ( ಸೌಲಭ್ಯ) (ತಿದ್ದುಪಡಿ) ಅಧಿನಿಯಮ, 2015ರ ಪರಿಚ್ಛೇದ 6 (1), (ii) ರಲ್ಲಿ ತಿದ್ದುಪಡಿಯನ್ವಯ 7.15 ಕೋಟಿಯಿಂದ 
ಕ.500 ಕೋಟಿವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯು ಅನುಮೋದನೆಯನ್ನು ನೀಡುವ 
ಅಧಿಕಾರ ಹೊಂದಿರುತ್ತದೆ . ಮೇಲ್ಕಂಡ ತಿದ್ದುಪಡಿಯನ್ವಯ , ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯನ್ನು ಈ ಕೆಳಕಂಡಂತೆ ರಚಿಸಲಾಗಿದೆ: 


1 . 


ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
| ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 


ಅಧ್ಯಕ್ಷರು 
ಸದಸ್ಯರು 


3 . 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಸದಸ್ಯರು 


4 , 


| 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು 


ಸದಸ್ಯರು 


೫೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 


ಭಾಗ ೧ 


5 . 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ಪ್ರವಾಸೋದ್ಯಮ ಇಲಾಖೆ 


ಸದಸ್ಯರು 


| ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಸದಸ್ಯರು 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಂಧನ ಇಲಾಖೆ 


ಸದಸ್ಯರು 


8. 


| 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ 


ಸದಸ್ಯರು 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ 


ಸದಸ್ಯರು 


10 . 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ಜಲಸಂಪನ್ಮೂಲ ಇಲಾಖೆ 


ಸದಸ್ಯರು 


11. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ 


ಸದಸ್ಯರು 


12 . 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ 


ಸದಸ್ಯರು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕಂದಾಯ ಇಲಾಖೆ 


ಸದಸ್ಯರು 


14 . | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಐಟಿ/ ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಸದಸ್ಯರು 


15. 


ಸರ್ಕಾರದ ಕಾರ್ಯದರ್ಶಿಗಳು ( ಎಂಎಸ್‌ಎಂಇ, ಗಣಿ ಸಕ್ಕರೆ ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಸದಸ್ಯರು 


ಸದಸ್ಯರು 


16 . ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
17. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯ ನಿರ್ವಾಹಕ ಸದಸ್ಯರು, ಕೆಐಎಡಿಬಿ 
18 . | ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 


ಸದಸ್ಯರು 


ಸದಸ್ಯ ಕಾರ್ಯದರ್ಶಿಗಳು 


ವಿಶೇಷ ಆಹ್ವಾನಿತರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ 


1. 


| 


| 


೧| 


2 . | ವ್ಯವಸ್ಥಾಪಕ ನಿರ್ದೇಶಕರು , ಕೆಪಿಟಿಸಿಎಲ್, ಬೆಂಗಳೂರು 


೧| 


( ವ್ಯವಸ್ಥಾಪಕ ನಿರ್ದೇಶಕರು, ಕೆಎಸ್‌ಐಐಡಿಸಿ, ಬೆಂಗಳೂರು 


ಆಯುಕ್ತರು, ಬಿಎಂಆರ್‌ಡಿಎ, ಬೆಂಗಳೂರು 


| 


5. | ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ನಿರ್ದೇಶಕರು, ಸಕ್ಕರೆ, ಬೆಂಗಳೂರು 


6, | ವ್ಯವಸ್ಥಾಪಕ ನಿರ್ದೇಶಕರು, ಕೆಯುಡಬ್ಲ್ಯೂಎಸ್‌ಡಿಬಿ , ಬೆಂಗಳೂರು 


| ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 


| 


ಹ| 


ಆಯುಕ್ತರು, ಅಬಕಾರಿ ಇಲಾಖೆ, ಬೆಂಗಳೂರು 


| ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು 


| 


ನಿರ್ದೇಶಕರು, ನಗರ ಯೋಜನೆ, ಬೆಂಗಳೂರು 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು 
12 . | ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ , ಬೆಂಗಳೂರು 


13. | ಸದಸ್ಯ ಕಾರ್ಯದರ್ಶಿ , ಬೆಂಗಳೂರು ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ, ಬೆಂಗಳೂರು. 


ಸಮಿತಿಯು ಸಭೆಗೆ ಅವಶ್ಯವಿರುವ ಇತರೆ ಇಲಾಖೆಗಳ ಮುಖ್ಯಸ್ಥರು/ ಅಧಿಕಾರಿಗಳನ್ನು ಆಹ್ವಾನಿಸಬಹುದು. 
PR , 209 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
Sc. 25 

ಎಸ್. ಉಮಾದೇವಿ, 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

೫೨೩ 
ಒಳಾಡಳಿತ ಸಚಿವಾಲಯ 
ವಿಷಯ : 2014 - 00 - 114 - 0 - 02 - 071 ಕಟ್ಟಡ ವೆಚ್ಚಗಳು ಲೆಕ್ಕಶೀರ್ಷಿಕೆಯಿಂದ 2014 - 00 - 114 - 0 - 02 - 041 ಪ್ರಯಾಣವೆಚ್ಚಗಳು 

ಲೆಕ್ಕಶೀರ್ಷಿಕೆಗೆ 7 .10,00,000 - 00 ಪುನರ್ವಿನಿಯೋಗ ಮಾಡುವ ಬಗ್ಗೆ. 
ಓದಲಾಗಿದೆ : ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂಖ್ಯೆ :ಡಿಪಿಎನ್/ ಲೆಕ್ಕ -1/ 43 /2015 - 16 , 

ದಿನಾಂಕ: 19. 01.2016 ಮತ್ತು 03.02.2016 . 
ಪ್ರಸ್ತಾವನೆ : 

ಮೇಲೆ ಓದಲಾದ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದಲ್ಲಿ 2015 -16ರ ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯನ್ನು ಸಲ್ಲಿಸಿದಾಗ 2014 - 00- 114 - 0- 02 -041 ಪ್ರಯಾಣವೆಚ್ಚಗಳು 
ಲೆಕ್ಕಶೀರ್ಷಿಕೆಯಲ್ಲಿ ಈ ಇಲಾಖೆಗೆ 1 .50 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಸರ್ಕಾರದಲ್ಲಿ ವಿನಂತಿಸಲಾಗಿತ್ತು, ಆದರೆ, ಈ ಇಲಾಖೆಗೆ 2015 -16ನೇ ಸಾಲಿನಲ್ಲಿ 041 - ಪ್ರಯಾಣವೆಚ್ಚಗಳು ಲೆಕ್ಕಶೀರ್ಷಿಕೆಯಡಿಯಲ್ಲಿ 
1.26,00,000 -00 ಅನುದಾನವನ್ನು ಮಾತ್ರ ಬಿಡುಗಡೆ ಮಾಡಿದ್ದು , ಸದರಿ ಅನುದಾನವನ್ನು ಮರು ಹಂಚಿಕೆ ಮಾಡಲಾಗಿದೆ. ಸದರಿ ಶೀರ್ಷಿಕೆಯಲ್ಲಿ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಅಧೀನ ಕಛೇರಿಗಳಿಂದ 
ಬೇಡಿಕೆಗಳು ಬಂದಿದ್ದು, ಬಾಕಿ ಇರುವ ಬಿಲ್ಲುಗಳ ಒಟ್ಟು ಮೊತ್ತ 7.15 ,97,432 - 00 ಮತ್ತು ಕೇಳಿರುವ ಹೆಚ್ಚುವರಿ ಬಿಲ್ಲುಗಳ ಒಟ್ಟು ಮೊತ್ತ 7.17, 00,000 -00 ಇರುತ್ತದೆ. ಆಡಳಿತಾತ್ಮಕ ಇಲಾಖೆಗಳಿಗೆ 1.50 ಲಕ್ಷದವರೆಗೆ ಪುನರ್ವಿನಿಯೋಗ 
ಮಾಡುವ ಅಧಿಕಾರ ಇರುತ್ತದೆ. ಆದ್ದರಿಂದ, 2014 - 00 -114 -0 - 02 - 071 ಕಟ್ಟಡ ವೆಚ್ಚಗಳು ಲೆಕ್ಕಶೀರ್ಷಿಕೆಯಿಂದ 2014 - 00 -114 - 0 - 02 - 041 ಪ್ರಯಾಣವೆಚ್ಚಗಳು ಲೆಕ್ಕಶೀರ್ಷಿಕೆಗೆ ಕೆ.10,00,000 -00 ಪುನರ್ವಿನಿಯೋಗ ಮಾಡುವ ಬಗ್ಗೆ 
ಸೂಕ್ತ ಆದೇಶವನ್ನು ಹೊರಡಿಸಬೇಕೆಂದು ಅಭಿಯೋಗನಿರ್ದೇಶಕರು ಕೋರಿರುತ್ತಾರೆ . ಈ ಪ್ರಸ್ತಾವನೆಯ ಕೆ.ಎಫ್.ಸಿ ಪ್ರಪತ್ರ 22( ಎ) ಅನ್ನು ತಿದ್ದುಪಡಿ ಮಾಡಿ, ಪರಿಷ್ಕೃತ ಕೆ.ಎಫ್ .ಸಿ ಪ್ರಪತ್ರ 22 (ಎ) ಅನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

- 2015 - 16ರ ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯನ್ನು ಸಲ್ಲಿಸಿದಾಗ 2014 - 00 - 114 - 0- 02 -041 ಪ್ರಯಾಣವೆಚ್ಚಗಳು ( ಯೋಜನೇತರ ) ಅಡಿಯಲ್ಲಿ 1.26.00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದ್ದು, ಈ 
ಲೆಕ್ಕಶೀರ್ಷಿಕೆಯಲ್ಲಿ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಅಧೀನ ಕಛೇರಿಗಳಿಂದ ಬೇಡಿಕೆ ಬಂದಿದ್ದು, ಪ್ರಸ್ತುತ ಬಾಕಿ ಇರುವ ಬಿಲ್ಲುಗಳ ಮೊತ್ತವನ್ನು ಪರಿಗಣಿಸಿದಲ್ಲಿ 7.16,50 ,000.00 ಹೆಚ್ಚುವರಿ ಅನುದಾನದ ಅವಶ್ಯಕತೆ 
ಇದ್ದು, ಲೆಕ್ಕಶೀರ್ಷಿಕೆ 2014 - 00 - 114 - 0 - 02 - 071 ಕಟ್ಟಡ ವೆಚ್ಚಗಳು ( ಯೋಜನೇತರ ) ಅಡಿಯಲ್ಲಿ ವಾಸ್ತವಿಕ ವೆಚ್ಚ ಕಳೆದು ಕ.12 ,50, 000 .00 ಗಳ ಉಳಿತಾಯವಾಗುವ ನಿರೀಕ್ಷೆಯಿರುವುದರಿಂದ ಆ ಮೊತ್ತದಲ್ಲಿ 1 .10 , 00ಲಕ್ಷಗಳನ್ನು ( ಹತ್ತು 
ಲಕ್ಷ ರೂಪಾಯಿಗಳು ಮಾತ್ರ) ಲೆಕ್ಕಶೀರ್ಷಿಕೆ 2014 - 00 - 114 - 0- 02 -041 ಪ್ರಯಾಣ ವೆಚ್ಚಗಳು (ಯೋಜನೇತರ ) ಅಡಿಗೆ ಧನ ಪುನರ್ವಿನಿಯೋಗ ಮಾಡಲು ಕೋರಿರುವ ಪ್ರಸ್ತಾವನೆಗೆ ಯಾವುದೇ ಕಾರಣಕ್ಕೂ ಈ ಲೆಕ್ಕಶೀರ್ಷಿಕೆಯಡಿ 
ಹೆಚ್ಚುವರಿ ಅನುದಾನಕೋರಬಾರದೆಂಬ ಷರತ್ತಿಗೊಳಪಟ್ಟು, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 31 ಪಿಪಿಇ 2016 , ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ , 2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 2015 -16ರ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2014 -00 -114 -0 - 02 - 041 ಪ್ರಯಾಣವೆಚ್ಚಗಳು 
(ಯೋಜನೇತರ ) ಅಡಿಯಲ್ಲಿ 7.26 .00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದ್ದು, ಪ್ರಸ್ತುತ ಬಾಕಿ ಇರುವ ಬಿಲ್ಲುಗಳ ಮೊತ್ತವನ್ನು ಪರಿಗಣಿಸಲು ಲೆಕ್ಕಶೀರ್ಷಿಕೆ 2014 - 00 -114 - 0 -02 -071 ಕಟ್ಟಡ ವೆಚ್ಚಗಳು ( ಯೋಜನೇತರ) ಅಡಿಯಲ್ಲಿ 
ಉಳಿತಾಯವಾಗುವ ಮೊತ್ತದಲ್ಲಿ 7.10.00ಲಕ್ಷಗಳನ್ನು ( ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) ಲೆಕ್ಕಶೀರ್ಷಿಕೆ 2014 - 00 -114 - 0 - 02 - 041 ಪ್ರಮಾಣ ವೆಚ್ಚಗಳು ( ಯೋಜನೇತರ ) ಅಡಿಗೆ ಯಾವುದೇ ಕಾರಣಕ್ಕೂ ಈ ಲೆಕ್ಕಶೀರ್ಷಿಕೆಯಡಿ 
ಹೆಚ್ಚುವರಿ ಅನುದಾನಕೋರಬಾರದೆಂಬ ಷರತ್ತಿಗೊಳಪಟ್ಟು, ಧನ ಪುನರ್ವಿನಿಯೋಗ ಮಾಡಲು ಆದೇಶಿಸಿದೆ. 

ಕರ್ನಾಟಕ ಆರ್ಥಿಕ ಸಂಹಿತೆಯ ಅನುಚ್ಛೇಧ- 308ರ ಪ್ರಪತ್ರವನ್ನು ಇದರೊಂದಿಗೆ ಲಗತ್ತಿಸಿದೆ. 
ಸದರಿ ಆದೇಶವನ್ನು ಅಂತರಿಕ ಆರ್ಥಿಕ ಸಲಹೆಗಾರರು , ಒಳಾಡಳಿತ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ: ಒಸಾಇ 4525 ಆ೦ಆಸ 2016 , ದಿನಾಂಕ:06. 02 .2016 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ.(ಪೋಲೀಸು ಸೇವೆಗಳು - ಬಿ ) 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೫ 


ಪ್ರಪತ್ರ 22 ಎ - ಕೆ.ಎಫ್.ಸಿ. ( ಅನುಚ್ಛೇದ 308) 
ಆಯವ್ಯಯ ಪತ್ರದಲ್ಲಿ ಅಥವಾ ಹೆಚ್ಚಿನ ಹಣ ಹಂಚಿಕೆ ( ಅಲಾಟ್‌ಮೆಂಟ್ ) ಗಳಲ್ಲಿ ಉಪಬಂಧ ಕಲ್ಪಿಸಿಲ್ಲದ ಎಲ್ಲಾ ವಿನಿಯೋಗಗಳಿಗೆ ಅಥವಾ ಮಂಜೂರಾತಿಗೆ ಲಗತ್ತಿಸಬೇಕಾದ ಮನರ್ವಿಯೋಗದ ವಿವರಣೆ. 
ಹೆಚ್ಚಿಸಲು ಪ್ರಸ್ತಾಪಿಸಲಾದ ಅಂದಾಜಿನ ಶೀರ್ಷಿಕೆ 

ಕಡಿಮೆ ಮಾಡಲು ಪ್ರಸ್ತಾಪಿಸಲಾದ ಅಂದಾಜಿನ ಶೀರ್ಷಿಕೆ | ಷರಾ ಹಣ ಹಂಚಿಕೆ( ಅಲಾಟ್ 
ಮುಂಗಡ ಪತ್ರದ ಮಂಜೂರಾದ ಈವರೆಗೆ ವರ್ಷದ ಉಳಿದ ಬೇಕಾದ ಹೆಚ್ಚಿನ | ಮಂಜೂರಾದ 

ಈವರೆಗೆ ವರ್ಷದ | ಪುನರ್ವಿ 

ಮೆಂಟ್) ಮೀರಿರುವುದಕ್ಕೆ 
ಪ್ರಧಾನ, ಚಿಕ್ಕ ಉಪ ಆಯವ್ಯಯ ಆಗಿರುವ - ಅವಧಿಯಲ್ಲಿ | ಅಲಾಟ್‌ಮೆಂಟ್ ಆಯವ್ಯಯ 

ಆಗಿರುವ 

ಉಳಿದ ನಿಯೋಗಕ್ಕೆ ಮತ್ತು ಉಳಿತಾಯ 
ಮತ್ತು ವಿವರವಾದ ಅಂದಾಜಿನಲ್ಲಿರುವ ವಾಸ್ತವಿಕ ಸಂಭವ ನೀಯ ವಿವರ ಅಂದಾಜಿನಲ್ಲಿರುವ ವಾಸ್ತವಿಕ ಅವಧಿಯಲ್ಲಿ | ಲಭ್ಯವಿರುವ | ನಿರೀಕ್ಷಿಸುವುದಕ್ಕೆ ಕಾರಣಗಳನ್ನು 
ಶೀರ್ಷಿಕೆಗಳು ವೆಚ್ಚ ಎಂದರೆ) 

ವೆಚ್ಚಎಂದರೆ) ಸಂಭವನೀಯ ಮೊತ್ತ ಇಲ್ಲಿ ಪೂರ್ಣವಾಗಿ 
( ಅಂದಾಜು ) 

( ಅಂದಾಜು) 

ವಿವರಿಸಬೇಕು 
02 04 

07 - 08 | 09 

10 


ಮೊತ್ತ 


ವೆಚ್ಚ 


ಮೊತ್ತ 


ವೆಚ್ಚ 


01 


03 


05 


06 


00 


26, 00 ,000 | 


31 , 00 , 000 


17 ,00,000 


10 , 00 ,000 


( + ) 5 ,00,000 


31.00 ,000 


ಹಲವು ಪ್ರಯಾಣ ಭತ್ಯೆ 
ಬಿಲ್ಲುಗಳು ಮೇಲುಸಹಿಗಾಗಿ 
ಬಾಕಿ ಇರುವುದರಿಂದ 
ಅನುದಾನದ ಅವಶ್ಯಕತೆ 
ಇರುತ್ತದೆ. 
ಹಿಂದಿನ ಬಾಕಿ ಬಾಡಿಗೆಯನ್ನು 
ಕರ್ನಾಟಕ ಗೃಹ ಮಂಡಳಿಗೆ 
ಪಾವತಿಸಿದ್ದು, ಈ ಲೆಕ್ಕ 
ಶೀರ್ಷಿಕೆಯಲ್ಲಿ 
ಉಳಿತಾಯನ್ನು 
ನಿರೀಕ್ಷಿಸಲಾಗಿದೆ. 


31 ,00,000 


| 


31,00, 000 


| 


17, 00,000 


| 


10,00,000 


2 ,50,000 | 


10 , 00 , 000 


2014 
ನ್ಯಾಯಾಪರಿಪಾಲನೆ, 
114 - ಕಾನೂನು 
ಸಲಹೆಗಾರರು ಹಾಗೂ 
ಸಮೂಪದೇಶಕರು, 
02 - ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರು , 
041 - ಪ್ರಯಾಣ ಭತ್ಯೆ 
2014 
ನ್ಯಾಯಾಪರಿಪಾಲನೆ, 
114 - ಕಾನೂನು 
ಸಲಹೆಗಾರರು ಹಾಗೂ 
ಸಮೂಪದೇಶಕರು, 
02 - ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರು, 071 
ಕಟ್ಟಡ ವೆಚ್ಚಗಳು. 


1,04 ,00, 000 
( - )5, 00 ,000 


86 ,50,000 

( ಡಿಸೆಂಬರ್ 
2015 ರವರೆಗೆ) 


99 ,00,000 


ಒಟ್ಟು 


99, 00 ,000 


86 ,50,000 


| 


2 ,50, 000 


| 10, 00 ,000 


PR. 208 


ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ.( ಪೋಲೀಸು ಸೇವೆಗಳು - ಬಿ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

೫೨೫ 
ಸಹಕಾರ ಸಚಿವಾಲಯ 
ವಿಷಯ : ಪಿಕಾರ್ಡ್ ಬ್ಯಾಂಕುಗಳು , ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳು ಮತ್ತು ವ್ಯವಸಾಯ ಸೇವಾ 

ಸಹಕಾರ ಸಂಘಗಳಿಗೆ ಹೊಸ ಕಟ್ಟಡ ನಿರ್ಮಾಣ ಮತ್ತು ಹಳೆಯ ಕಟ್ಟಡಗಳ ದುರಸ್ತಿಗಾಗಿ ಅನುದಾನ ಬಿಡುಗಡೆ ಆದೇಶ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್‌ಎಸ್ 2013, ದಿನಾಂಕ:09.12.2013 ಹಾಗೂ ದಿನಾಂಕ: 

03.01.2014 ಮತ್ತು ತಿದ್ದುಪಡಿ ದಿನಾಂಕ: 15.04.2015. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್ಎಸ್ 2013, ದಿನಾಂಕ: 09 .06.2014 ಹಾಗೂ ಸದರಿ ಆದೇಶದ 
ಮೇಲಿನ ಸಮ ಸಂಖ್ಯೆಯ ತಿದ್ದುಪಡಿಗಳು ದಿನಾಂಕ: 17. 01.2015 , 31.03.2015 , 24. 09 .2015, 24.09 .2015 , 

02 .01.2016 ಮತ್ತು 02 . 01.2016 . 
3) ಸರ್ಕಾರದ ಆದೇಶ ಸಂಖ್ಯೆ ಸಿಒ 212 ಸಿಎಲ್ ಎಸ್ 2013, ದಿನಾಂಕ : 25.06.2014 . 
4 ) ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್ಎಸ್ 2013 , ದಿನಾಂಕ: 10 .10. 2014 ಮತ್ತು ಸದರಿ ಆದೇಶದ 

ಮೇಲಿನ ತಿದ್ದುಪಡಿಗಳು ದಿನಾಂಕ: 09 .03.2015 ಮತ್ತು 12 . 01.2015. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್‌ಎಸ್ 2013, ದಿನಾಂಕ: 09 .03.2015 ಮತ್ತು ಸದರಿ ಆದೇಶದ 
ಮೇಲಿನ ತಿದ್ದುಪಡಿಗಳು ದಿನಾಂಕ: 31.03.2015, 21.05 .2015, 22. 04 .2015, 02. 05 .2015 , 16 .06.2015 , 
25.06. 2015 , 18.08.2015, 18.08.2015 , 18. 08. 2015 , 03 .09 .2015 , 20.10.2015 , 20.10.2015, 

02. 01.2016 , 02. 01.2016 ಮತ್ತು 02. 01 .2016 . 
6 ) ಸಹಕಾರ ಸಂಘಗಳ ನಿಬಂಧಕರು ಇವರ ಪತ್ರ ಸಂಖ್ಯೆ ಆರ್‌ಸಿಎಸ್ : ಬಿಯುಡಿ: 62 :15 - 16, ದಿನಾಂಕ: 

17 .12 .2015 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2013 - 14ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಲಾದ ರೂ . 10 .00 ಕೋಟಿ ಅನುದಾನದಲ್ಲಿ 
ರೂ . 300 .00 ಲಕ್ಷಗಳನ್ನು ಪೂರಕ ಅಂದಾಜಿನಲ್ಲಿ ಮಂಜೂರು ಮಾಡಿದ್ದು , ಸದರಿ ಹಣವನ್ನು 24 ಸಹಕಾರ ಸಂಘಗಳಿಗೆ ಹಂಚಿಕೆ ಮಾಡಿ ಹಣ ಬಿಡುಗಡೆ 
ಮಾಡಿ ಆದೇಶಿಸಲಾಗಿದೆ. 

ಮತ್ತು ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ 2014 -15ನೇ ಸಾಲಿನ ಮೊದಲನೇ ಪೂರಕ ಅಂದಾಜಿನಲ್ಲಿ 
ರೂ . 700 .00 ಲಕ್ಷಗಳ ಅನುದಾನ ಒದಗಿಸಿದ್ದು, ಈ ಪೈಕಿ ಶೇ .25 ರಷ್ಟು ಅಂದರೆ ರೂ . 175 ಲಕ್ಷಗಳ ಅನುದಾನವನ್ನು 74 ಸಹಕಾರ ಸಂಸ್ಥೆಗಳಿಗೆ ಕಟ್ಟಡ 
ನಿರ್ಮಾಣ, ವಿಸ್ತರಣೆ ಮತ್ತು ದುರಸ್ತಿ ಕಾಮಗಾರಿಗಳಿಗಾಗಿ ಲೆಕ್ಕ ಶೀರ್ಷಿಕೆ 2425 - 00 -108 - 0 -70-100 ( ಯೋಜನೆ) ಧನಸಹಾಯ / ಪರಿಹಾರ ರಡಿ 
ಮೊದಲನೇ ಕಂತಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. 
ಮೇಲೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ 2014 - 15ನೇ ಸಾಲಿನ ಎರಡನೇ ಪೂರಕ ಅಂದಾಜಿನಲ್ಲಿ ಒದಗಿಸಿರುವ ರೂ . 700.00 

ರಾಗಿರುವ ರೂ . 350 ಲಕ್ಷಗಳ ಅನುದಾನವನ್ನು 96 ಸಹಕಾರ ಸಂಸ್ಥೆಗಳಿಗೆ ಕಟ್ಟಡ ನಿರ್ಮಾಣ, ವಿಸ್ತರಣೆ ಮತ್ತು ದುರಸ್ತಿ 
ಕಾಮಗಾರಿಗಳಿಗಾಗಿ ಲೆಕ್ಕ ಶೀರ್ಷಿಕೆ 2425 - 00 -108 - 0 - 70 - 100 ( ಯೋಜನೆ) ಧನಸಹಾಯ / ಪರಿಹಾರ ರಡಿ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ( 6) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಹಾಗೂ ಪ್ರಾಥಮಿಕ ? 
ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳ / ಟಿಎಪಿಸಿಎಂಎಸ್‌ಗಳ ಕಟ್ಟಡ ನಿರ್ಮಾಣ, ವಿಸ್ತರಣೆ ಮತ್ತು ದುರಸ್ತಿ ಯೋಜನೆಗೆ 2013 -14ನೇ ಸಾಲಿನಲ್ಲಿ 
ರೂ . 300.00 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು ಹಾಗೂ 2014 -15ನೇ ಸಾಲಿನಲ್ಲಿ ರೂ . 1400.00 ಲಕ್ಷಗಳ ಆಯವ್ಯಯ ಅವಕಾಶದಲ್ಲಿ ರೂ . 525.00 
ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು, ಒಟ್ಟಾರೆ, ರೂ . 1700.00 ಲಕ್ಷಗಳನ್ನು ಒದಗಿಸಿರುವ ಆಯವ್ಯಯ ಅವಕಾಶದಲ್ಲಿ ರೂ . 825.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿರುವುದಾಗಿ ತಿಳಿಸಿ, ಬಿಡುಗಡೆಗೆ ಬಾಕಿ ಇರುವ ಅನುದಾನ ರೂ . 875.00 ಲಕ್ಷಗಳನ್ನು 2015 - 16ನೇ ಸಾಲಿನಲ್ಲಿ ಪಶುಭಾಗ್ಯ ಯೋಜನೆಯಡಿ ಲೆಕ್ಕ 
ಶೀರ್ಷಿಕೆ 2425 - 00 - 107 -2 - 41 -106ರಡಿ ಉಳಿತಾಯವಾಗುವ ರೂ . 1424.00 ಲಕ್ಷಗಳಲ್ಲಿ ರೂ . 875.00 ಲಕ್ಷಗಳನ್ನು ಪುನರ್ವಿನಿಯೋಗದ ಮುಖಾಂತರ 
ಲೆಕ್ಕ ಶೀರ್ಷಿಕೆ 2425 - 00 -108 - 0 - 70 -100 ( ಯೋಜನೆ) ಗೆ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯು ನೀಡಿರುವ ಸಹಮತಿ 
ಹಿನ್ನೆಲೆಯಲ್ಲಿ ಮರು ಹೊಂದಾಣಿಕೆ ತಃಖ್ಯೆಯೊಂದಿಗೆ ಅನುದಾನ ಬಿಡುಗಡೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್ ಎಸ್ 2013 , ಬೆಂಗಳೂರು, ದಿನಾಂಕ : 05.02.2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪಿಕಾರ್ಡ್ ಬ್ಯಾಂಕುಗಳು, ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳು ಮತ್ತು 
ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣ, ವಿಸ್ತರಣೆ ಹಾಗೂ ದುರಸ್ತಿ ಕಾಮಗಾರಿಗಳಿಗಾಗಿ 2015 - 16ನೇ ಸಾಲಿನಲ್ಲಿ ರೂ 875.00 ಲಕ್ಷಗಳ 
( ಎಂಟುನೂರ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಅನುದಾನ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. . 

ಮೇಲೆ ( 2), (3) ಮತ್ತು ( 4) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 2014 - 15ನೇ ಸಾಲಿನಲ್ಲಿ ಮೊದಲನೇ ಪೂರಕ ಅಂದಾಜಿನಲ್ಲಿ ಒದಗಿಸಲಾದ ರೂ .700 
ಲಕ್ಷಗಳಲ್ಲಿ ಸದರಿ ಅನುದಾನದ ಶೇ . 25 ರಷ್ಟು ಅಂದರೆ ರೂ . 175.00 ಲಕ್ಷಗಳನ್ನು 74 ಸಹಕಾರ ಸಂಘಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದ್ದು 
ಇದೀಗ ಒದಗಿಸಲಾದ ರೂ . 875 ಲಕ್ಷಗಳಲ್ಲಿ ರೂ . 525 ಲಕ್ಷಗಳನ್ನು ( ಐದುನೂರ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಈ ಆದೇಶದ ಅನುಬಂಧ -1 
ರಲ್ಲಿ ನಮೂದಿಸಿರುವ 74 ಸಹಕಾರ ಸಂಘಗಳಿಗೆ ಕಲಂ - 5 ರಂತೆ ಹಂಚಿಕೆ ಮಾಡಿ ಬಿಡುಗಡೆ ಮಾಡಲಾಗಿದೆ. 


೫೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


ಮೇಲೆ ( 5) ರ ಸರ್ಕಾರಿ ಆದೇಶಗಳಲ್ಲಿ 2014 - 15ನೇ ಸಾಲಿನಲ್ಲಿ ಎರಡನೇ ಪೂರಕ ಅಂದಾಜಿನಲ್ಲಿ ಒದಗಿಸಲಾದ ರೂ .700 ಲಕ್ಷಗಳಲ್ಲಿ ಶೇ .50 ರಷ್ಟು 
ಅನುದಾನ ರೂ . 350 .00 ಲಕ್ಷಗಳನ್ನು 96 ಸಹಕಾರ ಸಂಘಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದ್ದು , ಇದೀಗ ಒದಗಿಸಲಾದ ರೂ . 875 ಲಕ್ಷಗಳಲ್ಲಿ | 
ರೂ . 350.00 ಲಕ್ಷಗಳನ್ನು ( ಮುನ್ನೂರ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಈ ಆದೇಶದ ಅನುಬಂಧ -2 ರಲ್ಲಿ ನಮೂದಿಸಿರುವ 95 ಸಹಕಾರ 
ಸಂಘಗಳಿಗೆ ಕಲಂ -6 ರಂತೆ ಹಂಚಿಕೆ ಮಾಡಿ ಬಿಡುಗಡೆ ಮಾಡಲಾಗಿದೆ. 

ಈ ಹಣವನ್ನು ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್‌ಎಸ್ 2013, ದಿನಾಂಕದಿಂದ 09 - 12 - 2013 ರಲ್ಲಿ ಕಟ್ಟಡ ನಿರ್ಮಾಣ, ವಿಸ್ತರಣೆ ಹಾಗೂ 
ದುರಸ್ತಿಗಾಗಿ ವಿಧಿಸಿರುವ ಎಲ್ಲ ಷರತ್ತುಗಳಿಗೊಳಪಟ್ಟು ಬಿಡುಗಡೆ ಮಾಡಲಾಗಿದೆ. ಈ ಷರತ್ತುಗಳು ಉಲ್ಲಂಘನೆಯಾಗದಂತೆ ಸಹಕಾರ ಸಂಘಗಳ ಉಪ 

ನಿಯತಕಾಲಿಕವಾಗಿ ನಡೆಸತಕ್ಕದ್ದು . ಅಂತೆಯೇ , ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಕೂಡ ಈ ಬಗ್ಗೆ 
ತಪಾಸಣೆ /ಮೇಲ್ವಿಚಾರಣೆ ನಡೆಸತಕ್ಕದ್ದು, ಈ ದಿಸೆಯಲ್ಲಿ ಆದ ಪ್ರಗತಿಯನ್ನು ಕಾಮಗಾರಿ ಪ್ರಾರಂಭವಾದ ಮೂರು ತಿಂಗಳಿಗೊಮ್ಮೆ ಮರು ಸಲ್ಲಿಸತಕ್ಕದ್ದು . 
- ಮಂಜೂರು ಮಾಡಲಾದ ರೂ . 8.75 ಕೋಟಿಗಳ ಮೊಬಲಗನ್ನು ಮೊದಲು ಸಾದಿಲ್ವಾರು ನಿಧಿಯ ಲೆಕ್ಕ ಶೀರ್ಷಿಕೆ 8000 - 00 - 260 -0 - 00 
ಸಹಕಾರದಡಿ ಬಿಡುಗಡೆ ಮಾಡಿ ನಂತರ ಲೆಕ್ಕ ಶೀರ್ಷಿಕೆ 2425 - 00 -108 - 0 - 70 -100 - ಧನಸಹಾಯ ( ಯೋಜನೆ) ಇದರಡಿ ಪೂರಕ ಅಂದಾಜು - 3ರಲ್ಲಿ 
ನಿಧಿಗೆ ಮರು ತುಂಬಲಾಗುವುದು. ಆರ್ಥಿಕ ಇಲಾಖೆಯು ರೂ . 8. 75 ಕೋಟಿಗಳನ್ನು ಸಾದಿಲ್ವಾರು ನಿಧಿಯಿಂದ ಬಿಡುಗಡೆ ಮಾಡಿ ಪ್ರತ್ಯೇಕ ಆದೇಶವನ್ನು 
ಹೊರಡಿಸುವುದು. ಈ ಪ್ರತ್ಯೇಕ ಆದೇಶವಿಲ್ಲದೆಯೇ ಈ ಆದೇಶದ ಮೇಲೆಯೇ ಈ ಆದೇಶದಲ್ಲಿ ಮಂಜೂರಾಗಿರುವ ಮೊಬಲಗನ್ನು ಪಡೆಯುವಂತಿಲ್ಲ . ಹಣ 
ಪಡೆಯುವ ಅಧಿಕಾರಿಯು ಸಾದಿಲ್ವಾರು ನಿಧಿಯಿಂದ ಹಣವನ್ನು ಪಡೆಯಲು ಬಿಲ್ಲನ್ನು ಖಜಾನೆಗೆ ಸಲ್ಲಿಸಿದಾಗ ಆರ್ಥಿಕ ಇಲಾಖೆಯು ಹೊರಡಿಸಿರುವ ಪ್ರತ್ಯೇಕ 
ಆದೇಶವನ್ನು ಲಗತ್ತಿಸಿದ ನಂತರವೇ ಖಜಾನೆ ಹಣವನ್ನು ಬಿಡುಗಡೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು. 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು ), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಸಹಕಾರ ಸಂಘಗಳ 
ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. 

ಬಿಡುಗಡೆಯಾದ ಅನುದಾನದ ಸಂಪೂರ್ಣ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಆಇ 375 ವೆಚ್ಚ -2 /2015, ದಿನಾಂಕ: 27 . 01.2016 ರಲ್ಲಿ ನೀಡಿರುವ ಅನುಮೋದನೆ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಾಧಾಕೃಷ್ಣ , 
ಸರ್ಕಾರದ ಅಧೀನ ಕಾರ್ಯದರ್ಶಿ -3 , 

ಸಹಕಾರ ಇಲಾಖೆ. 
ಅನುಬಂಧ - 1 
ಸರ್ಕಾರದ ಆದೇಶ ಸಂಖ್ಯೆ : ಸಿಒ 212 ಸಿಎಲ್‌ಎಸ್ 2013 , ದಿನಾಂಕ: 05 .02 .2016 

ಬಾಕಿ ಉಳಿದ ಶೇ.75 

ಅಂದಾಜು ಮೊತ್ತ ಅನುದಾನ 
ಸಹಕಾರ ಸಂಸ್ಥೆಯ ಹೆಸರು 

ಉದ್ದೇಶ 
( ರೂ ಲಕ್ಷಗಳಲ್ಲಿ) ಬಿಡುಗಡೆ ಮಾಡಿದೆ 

( ರೂ ಲಕ್ಷಗಳಲ್ಲಿ) 


೫) 


| 


50.00 


37.50 


| ಟಿಎಪಿಸಿಎಂಎಸ್, ಗುಂಡ್ಲುಪೇಟೆ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಕಟ್ಟಡ ದುರಸ್ತಿ 

ಮತ್ತು ಕಟ್ಟಡ 

ನಿರ್ಮಾಣ 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಹಿರೇಮಗಳೂರು, ಚಿಕ್ಕಮಗಳೂರು ಜಿಲ್ಲೆ ಕಟ್ಟಡ ನಿರ್ಮಾಣ 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಮಾಸೂರು, ಸಾಗರ ತಾಲ್ಲೂಕು, ಶಿವಮೊಗ್ಗ 

ಕಟ್ಟಡ ನಿರ್ಮಾಣ 


10 . 00 


7 .50 


10 . 00 


7.50 


02 .00 


1.50 


05 . 00 


3. 75 


10. 00 


7.50 


ಪ್ರಾಕೃ . ಪತ್ತಿನ ಸಹಕಾರ ಸಂಘ, ಭದ್ರಯ್ಯನಹಳ್ಳಿ , ಹನೂರು ಕ್ಷೇತ್ರ, 

| ಕಟ್ಟಡ ದುರಸ್ತಿ 
ಚಾಮರಾಜನಗರ ಜಿಲ್ಲೆ. 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ನಿ., ನಗರಂಗೆರೆ , ಚಳ್ಳಕೆರೆ ತಾಲ್ಲೂಕು ಕಟ್ಟಡ ನಿರ್ಮಾಣ 
ವ್ಯವಸಾಯ ಸೇವಾ ಸಹಕಾರ ಸಂಘ, ಮೇಣೆದಾಳ , ಕುಷ್ಟಗಿ ತಾಲ್ಲೂಕು, 

ಕಟ್ಟಡ ನಿರ್ಮಾಣ 
ಕೊಪ್ಪಳ ಜಿಲ್ಲೆ. 
7 | ವ್ಯವಸಾಯ ಸೇವಾ ಸಹಕಾರ ಸಂಘ, ಬಯ್ಯಾಪುರ , ರಾಯಚೂರು ಜಿಲ್ಲೆ | ಕಟ್ಟಡ ದುರಸ್ತಿ 
| ವ್ಯವಸಾಯ ಸೇವಾ ಸಹಕಾರ ಸಂಘ, ನಿಯಮಿತ, ಬೆಕ್ಕಳಲೆ, ಮದ್ದೂರು 

ಕಟ್ಟಡ ನಿರ್ಮಾಣ 
ತಾಲ್ಲೂಕು 
ವ್ಯವಸಾಯ ಸೇವಾ ಸಹಕಾರ ಸಂಘ, ನಿಯಮಿತ, ಹೊಸಗಾವಿ , ಮದ್ದೂರು 

ಕಟ್ಟಡ ವಿಸ್ತರಣೆ 
ತಾಲ್ಲೂಕು 


02. 00 


1.50 


15 .00 


11. 25 


05 . 00 


3 .75 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೨೭ 


10 .00 


7.50 


10 . 00 


7 .50 


05 . 00 


3 . 75 


05 .00 


3 . 75 


10. 00 


7 .50 


05 .00 


3 . 75 


10 . 00 


7.50 


10 .00 


7.50 


10 .00 


7 .50 


10 . 00 


7 .50 


20. 00 


15 .00 


22. 00 


16 .50 


10 .00 


7.50 


20. 00 


15.00 


10 . 00 


7.50 


10 | ಪ್ರಾ .ಕೃ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ( ನಿ), ಇಂಡಿ ತಾಲ್ಲೂಕು ಕಟ್ಟಡ ದುರಸ್ತಿ 
| ಕೃ , ಪತ್ತಿನ ಸಹಕಾರ ಸಂಘ, ಕ್ಯಾಲಗಂಡ ಶಿಗ್ಗಾಂವ ತಾಲ್ಲೂಕು 

ಕಟ್ಟಡ ನಿರ್ಮಾಣ 
12 | ಕೃ . ಪತ್ತಿನ ಸಹಕಾರ ಸಂಘ , ಶಿಶುವಿನಾಳ, ಶಿಗ್ಗಾಂವ ತಾಲ್ಲೂಕು 

ಕಟ್ಟಡ ನಿರ್ಮಾಣ 
13 | ಕೃ , ಪತ್ತಿನ ಸಹಕಾರ ಸಂಘ, ಹಿರೇಬಂಡಿಗೇರಿ, ಶಿಗ್ಗಾಂವ ತಾಲ್ಲೂಕು ಕಟ್ಟಡ ನಿರ್ಮಾಣ 
ಟಿಎಪಿಸಿಎಂಎಸ್, ಶ್ರೀರಂಗಪಟ್ಟಣ ತಾಲ್ಲೂಕು 

ಕಟ್ಟಡ ನಿರ್ಮಾಣ 
ಪಿಎಲ್‌ಡಿ ಬ್ಯಾಂಕ್ , ಚಾಮರಾಜನಗರ ತಾಲ್ಲೂಕು 

ಕಟ್ಟಡ ನಿರ್ಮಾಣ 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ನಲ್ಲಿ ತಾಳ, ನಂಜನಗೂಡು ತಾಲ್ಲೂಕು, | 

ಕಟ್ಟಡ ನಿರ್ಮಾಣ 
ಮೈಸೂರು ಜಿಲ್ಲೆ 
17 | ಪ್ರಾ , ಕೃ , ಪತ್ತಿನ ಸಹಕಾರ ಸಂಘ, ತೆಕ್ಕೂರು, ಶೃಂಗೇರಿ ತಾಲ್ಲೂಕು ಕಟ್ಟಡ ನಿರ್ಮಾಣ 
18 | ಪ್ರಾಕೃ. ಪತ್ತಿನ ಸಹಕಾರ ಸಂಘ, ಬೇಗಾರು , ಶೃಂಗೇರಿ ತಾಲ್ಲೂಕು 

ಕಟ್ಟಡ ನಿರ್ಮಾಣ 
19 | ಪ್ರಾ.ಕೃ . ಪತ್ತಿನ ಸಹಕಾರ ಸಂಘ, ಹೊಂಗನೂರು, ಚಾಮರಾಜನಗರ 

ಕಟ್ಟಡ ನಿರ್ಮಾಣ 
ತಾಲ್ಲೂಕು 
20 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ , ಯಾಚೇನಹಳ್ಳಿ, ಟಿ. ನರಸೀಪುರ 

ಕಟ್ಟಡ ನಿರ್ಮಾಣ 
ತಾಲ್ಲೂಕು, ಮೈಸೂರು ಜಿಲ್ಲೆ. 
21 ಟಿಎಪಿಸಿಎಂಎಸ್ , ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ. ಕಟ್ಟಡ ನಿರ್ಮಾಣ 
22 ಟಿಎಪಿಸಿಎಂಎಸ್, ಕೊಳ್ಳೆಗಾಲ, ಚಾಮರಾಜನಗರ ಜಿಲ್ಲೆ 

ಕಟ್ಟಡ ನಿರ್ಮಾಣ 
23 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಹಿರೇಮಾಗನೂರು, ರಾಣಿಬೆನ್ನೂರು 

ಕಟ್ಟಡ ನಿರ್ಮಾಣ 
ತಾಲ್ಲೂಕು ಇದರ ಸುವರ್ಣ ಸಹಕಾರ ಸೌಧ ಕಟ್ಟಡ ನಿರ್ಮಾಣ 
24 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ , ಅಗಡಿ, ಹಾವೇರಿ ಜಿಲ್ಲೆ 

ಕಟ್ಟಡ ನಿರ್ಮಾಣ 

ಮತ್ತು ದುರಸ್ತಿ 
ಶ್ರೀ ಬಸವೇಶ್ವರ ಹಾಲಸಿದ್ಧನಾಥ ಪ್ರಾ .ಕೃ , ಪತ್ತಿನ ಸಹಕಾರ ಸಂಘ, ಕೊಥಳಿ, 

ಕಟ್ಟಡ ದುರಸ್ತಿ 
ಚಿಕ್ಕೋಡಿತಾಲ್ಲೂಕು 
26 ಶ್ರೀ ಬಸವೇಶ್ವರ ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ ನಿ., ಯಕ್ಸಂಬಾ 

ಕಟ್ಟಡ ದುರಸ್ತಿ 
ತಾಲ್ಲೂಕು, ಚಿಕ್ಕೋಡಿ ತಾಲ್ಲೂಕು 
27 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ದೊಡ್ಡರಸಿನಕೆರೆ , ಮದ್ದೂರು ತಾಲ್ಲೂಕು | ಕಟ್ಟಡ ನಿರ್ಮಾಣ 

ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಸಬ್ಬನಹಳ್ಳಿ, ಮದ್ದೂರು ತಾಲ್ಲೂಕು ಕಟ್ಟಡ ನಿರ್ಮಾಣ 
29 | ಪ್ರಾಕೃ . ಪತ್ತಿನ ಸಹಕಾರ ಸಂಘ, ಸಿಂಗರಾಜನಮರ, ಚನ್ನಪಟ್ಟಣ ತಾಲ್ಲೂಕು 

ಕಟ್ಟಡ ನಿರ್ಮಾಣ 

ಮತ್ತು ದುರಸ್ತಿ 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಸಿರವಾಸೆ, ಚಿಕ್ಕಮಗಳೂರು 

ಕಟ್ಟಡ ದುರಸ್ತಿ 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಹೊನ್ನರಗಿ , ಚಿಕ್ಕೋಡಿ ತಾಲ್ಲೂಕು, ಕಟ್ಟಡ ದುರಸ್ತಿ 
32 | ಬಸವನಗುಡಿ ಸಹಕಾರ ಸಂಘ, ಬೆಂಗಳೂರು ಇದರ ಶತಮಾನೋತ್ಸವ 

ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
33 | ಟಿಎಪಿಸಿಎಂಎಸ್‌ , ಚಳ್ಳಕೆರೆ ತಾ ., ಚಿತ್ರದುರ್ಗ ಜಿಲ್ಲೆ 

ಕಟ್ಟಡ ನಿರ್ಮಾಣ 
34 ) ಕಾವೇರಿ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ನಿಯಮಿತ, 
ಅಥನಿ, ಬೆಳಗಾವಿ ಜಿಲ್ಲೆ 

ಕಟ್ಟಡ ನಿರ್ಮಾಣ 
35 ಪಿಎಲ್‌ಡಿ ಬ್ಯಾಂಕ್ , ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆ 

ದುರಸ್ತಿ ಹಾಗೂ 
ಮೇಲ್ದಾವಣಿ 
ಅಳವಡಿಕೆಯ 

ಕಾಮಗಾರಿಗಾಗಿ 
36 | ಕುದೇರು ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ ಕುದೇರು, ಚಾಮರಾಜನಗರ ಜಿಲ್ಲೆ ( ಕಟ್ಟಡ ನಿರ್ಮಾಣ 


08.30 


6 .225 


07. 30 


5.475 


10. 00 


7 .50 


10 . 00 


7.50 


10 .00 


7 . 50 


05 . 00 


3 . 75 


31 


05 .40 


4 .05 


20. 00 


15. 00 


10 .00 


7.50 | 


05 .00 


3. 75 


08. 00 


6 . 00 


10 .00 


7.50 


೫೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


10 .00 


7.50 


ಕಟ್ಟಡ ದುರಸ್ತಿ 


10 . 00 


7.50 


37 | ಪಿ. ಸಿ. ಎ . ಆರ್. ಡಿ . ಬ್ಯಾಂಕ್ , ಮುಳಬಾಗಿಲು, ಕೋಲಾರ ಜಿಲ್ಲೆ ಇದರ | ಸಟಡ ನಿರ್ಮಾಣ 

ಮೇಲಂತಸ್ತಿನ ಕಟ್ಟಡ ನಿರ್ಮಾಣ 
ಹಳಿಯಾಳ ತಾಲ್ಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ, 
ನಿ ., ಹಳಿಯಾಳ 
ಅಕ್ಕಮಹಾದೇವಿ ಮಹಿಳಾ ಕೋ - ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿ., 

ಕಟ್ಟಡ ನಿರ್ಮಾಣ 
ಅಥಣಿ, ಬೆಳಗಾವಿ ಜಿಲ್ಲೆ. 
40 | ಶ್ರೀ ಬಸವೇಶ್ವರ ಪ್ರಾ.ಕೃ. ಪತ್ತಿನ ಸಹಕಾರ ಸಂಘ , ನಿ, ಸದಲಗ, ಚಿಕ್ಕೋಡಿ 

ಕಟ್ಟಡ ನಿರ್ಮಾಣ 


05 . 00 


3 . 75 


10 . 00 


7 .50 


05 . 00 


3 . 75 


05 . 00 


3 . 75 


05 . 00 


3 .75 


10 . 00 


7.50 


05 . 00 


3. 75 


05 . 00 


3. 75 


ರೋಣಾ ಪಿಎಲ್‌ಡಿ ಬ್ಯಾಂಕ್ 

ಕಟ್ಟಡ ನಿರ್ಮಾಣ 
42 | ದೊಡ್ಡ ಪ್ರಮಾಣದ ಪತ್ತಿನ ಸಹಕಾರ ಸಂಘ, ರೋಣ 

ಕಟ್ಟಡ ನಿರ್ಮಾಣ 
43 | ಪ್ರಾ .ಕೃ . ಪತ್ತಿನ ಸಹಕಾರಿ ಸಂಘ ನಿ, ಬೆಳಹೋಡ, ಗದಗ ತಾ .. ಗದಗ ಜಿಲ್ಲೆ | ಕಟ್ಟಡ ದುರಸ್ತಿ 
44 | ನಾರ್ವೆ ಪ್ರಾಕೃ, ಪತ್ತಿನ ಸಹಕಾರ ಸಂಘ ನಾರ್ವೆ, ಅರೇಹಳ್ಳಿ ಹೋಬಳಿ, 

ಕಟ್ಟಡ ನಿರ್ಮಾಣ 
ಬೇಲೂರು ತಾ ., ಹಾಸನ ಜಿಲ್ಲೆ. 
| ಪ್ರಾ .ಕೃ . ಪತ್ತಿನ ಸಹಕಾರಿ ಸಂಘ ನಿ., ಉಕ್ಕುಂದ, ಬ್ಯಾಡಗಿ ತಾ ., ಹಾವೇರಿ 

ಕಟ್ಟಡ ದುರಸ್ತಿ 
ಜಿಲ್ಲೆ. 
46 | ಪ್ರಾ , ಕೃ , ಪತ್ತಿನ ಸಹಕಾರ ಸಂಘ ನಿ., ಹಳೇಬೀಡು, ಬೇಲೂರು ತಾ ., 

ಕಟ್ಟಡ ನಿರ್ಮಾಣ 
ಹಾಸನ ಜಿಲ್ಲೆ 
47 | ಪ್ರಾಕೃ, ಪತ್ತಿನ ಸಹಕಾರ ಸಂಘ , ದೊಡ್ಡಮೇಟಿಕುರ್ಕೆ , ಅರಸೀಕೆರೆ ತಾ ., 

ಕಟ್ಟಡ ನಿರ್ಮಾಣ 
ಹಾಸನ ಜಿಲ್ಲೆ ಇದರ ಗೋದಾಮು ನಿರ್ಮಾಣ 
48 ಪ್ರಾ .ಕೃ , ಪತ್ತಿನ ಸಹಕಾರಿ ಸಂಘ ನಿ., ಹಿಟ್ಟಿನಹಳ್ಳಿ ಎಲ್. ಟಿ. ಸಿಂದಗಿ ತಾ ., | 

ಕಟ್ಟಡ ನಿರ್ಮಾಣ 
| ಬಿಜಾಪುರ ಜಿಲ್ಲೆ 
49 ಯಳಂದೂರು ಟಿ . ಎ. ಪಿ. ಸಿ. ಎಂ .ಎಸ್. ಕಟ್ಟಡ ಕಾಮಗಾರಿಗಳು 

ಕಟ್ಟಡ ನಿರ್ಮಾಣ 
50 | ವ್ಯವಸಾಯ ಸೇವಾ ಸಹಕಾರ ಸಂಘ, ಕುಡದರಹಾಳು, ಶಿಗುಪ್ಪ ತಾ ., | 

ಬಳ್ಳಾರಿ ಜಿಲ್ಲೆ 

ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ತಂಬ್ರಹಳ್ಳಿ, ಹಗರಿಬೊಮ್ಮನಹಳ್ಳಿ ತಾ . ಕಟ್ಟಡ ನಿರ್ಮಾಣ 
52 | ಪಿಕಾರ್ಡ್ ಬ್ಯಾಂಕ್‌ , ಹಿರೇಕೆರೂರು, ಹಾವೇರಿ ಜಿಲ್ಲೆ ಇದರ ಸಭಾಂಗಣ 

ಕಟ್ಟಡ ನಿರ್ಮಾಣ 
ನಿರ್ಮಾಣ 
53 ಪ್ರಾ .ಕೃ .ಪತ್ತಿನ ಸಹಕಾರ ಸಂಘ, ಅಜ್ಜಂಪುರ, ತರೀಕೆರೆ ತಾ., ಚಿಕ್ಕಮಗಳೂರು 

ಕಟ್ಟಡ ನಿರ್ಮಾಣ 


05 . 00 


3 . 75 


04. 00 


3. 00 


10 . 00 


7 .50 


05 .00 


3 .75 


15 . 00 


11 . 25 


05 . 00 


3 .75 


10. 00 


7.50 


05 . 00 


3 . 75 


05 . 00 


3 . 75 


10 .00 


7 . 50 


10 . 00 


7.50 


54 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ ನಿ , ಶಿವಪುರ, ಮಂಡ್ಯ ತಾ ., 

ಕಟ್ಟಡ ದುರಸ್ತಿ 
55 | ಪ್ರಾ .ಕೃ .ಪತ್ತಿನ ಸಹಕಾರಿ ಸಂಘ ನಿ., ಅಣ್ಣೂರು, ಹೆಚ್. ಡಿ. ಕೋಟೆ ತಾ ., 

ಕಟ್ಟಡ ನಿರ್ಮಾಣ 
ಮೈಸೂರು ಜಿಲ್ಲೆ ಇದರ ರೈತ ಭವನ ನಿರ್ಮಾಣ 
56 | ಪಾ .ಕೃ . ಪತ್ತಿನ ಸಹಕಾರಿ ಸಂಘ , ಹಾವಡಿ, ಶೃಂಗೇರಿ ತಾ . 

ಕಟ್ಟಡ ನಿರ್ಮಾಣ 
57 | ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರ ಸಂಘ ನಿ., ಚಂದ್ರರಗಿ, | ce 

ರಾಮದುರ್ಗ ತಾ ., ಬೆಳಗಾವಿ ಜಿಲ್ಲೆ 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕಿತ್ತೂರು, ಪಿರಿಯಾಪಟ್ಟಣ ತಾಲ್ಲೂಕು 

ಕಟ್ಟಡ ನಿರ್ಮಾಣ 
| ಮೈಸೂರು ಜಿಲ್ಲೆ 
ಪ್ರಾಸ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿ. ಹೊಸಪೇಟೆ, 

ಕಟ್ಟಡ ನಿರ್ಮಾಣ 
ಬಳ್ಳಾರಿ ಜಿಲ್ಲೆ ಇದರ ರೈತ ತರಬೇತಿ ಕಟ್ಟಡಕ್ಕೆ 
60 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಹಿರೇಮಗಳೂರು, ಚಿಕ್ಕಮಗಳೂರು ಜಿಲ್ಲೆ 

ಕಟ್ಟಡ ನಿರ್ಮಾಣ 
ಇದರ ಶಾಖೆ ಕುರುಂವಂಗಿ ಗ್ರಾಮ ಇಲ್ಲಿ ಕಟ್ಟಡ ನಿರ್ಮಾಣ 
61 ಪ್ರಾಕೃ . ಪ. ಸ. ಸಂ . ಸೋಮಹಳ್ಳಿ , ಗುಂಡ್ಲುಪೇಟೆ, ತಾ : ಹಾಲಹಳ್ಳಿ 

ಕಟ್ಟಡ ನಿರ್ಮಾಣ 


58 


10. 00 


7.50 


05 . 00 


3 . 75 


10. 00 


7 .50 


20. 00 


15 . 00 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೨೯ 


10 . 00 


7 .50 


10 . 00 


7 .50 


62 | ಪಿ. ಕೆ. ಪಿ. ಎಸ್. ಉಗರಗೋಳ, ತಾ : ಸವದತ್ತಿ, ಬೆಳಗಾವಿ 

| ಕಟ್ಟಡ ನಿರ್ಮಾಣ 
63 | ಟಿಎಪಿಸಿಎಂಎಸ್, ಚಿಕ್ಕಬಳ್ಳಾಪುರ 

ಕಟ್ಟಡ ನಿರ್ಮಾಣ 
ಪ್ರಾ .ಕೃ . ಪ.ಸ. ಸಂ . ಬೈರಂಬಾಡಿ, ಗುಂಡ್ಲುಪೇಟೆ ತಾ 

ಕಟ್ಟಡ ನಿರ್ಮಾಣ 
65 | ಜಗಳೂರು ತಾ , ಸಹಕಾರ ಮತ್ತು ಕೃಷಿ ಅಭಿವೃದ್ಧಿ ಬ್ಯಾಂಕ್ ದಾವಣಗೆರೆ | ಕಟ್ಟಡ ನಿರ್ಮಾಣ 


64 


10 . 00 


7.50 


10 . 00 


7.50 


10 .00 


7.50 


66 | ಪಿಎಲ್‌ಡಿ ಬ್ಯಾಂಕ್ , ಹೊಸಕೋಟೆ ತಾ | 

ಕಟ್ಟಡ ನಿರ್ಮಾಣ 
67 ಹೊನ್ನಾವರ ತಾಲ್ಲೂಕಿನ ಹೊನ್ನಾವರ ಜೇನು ಸಾಕುವವರ ಮತ್ತು 

ಕಟ್ಟಡ ನವೀಕರಣ 
ಗ್ರಾಮೀಣ ಕೈಗಾರಿಕಾ ಸಹಕಾರ ಸಂಘ ನಿ , 
ಪಾ .ಕೃ , ಪತ್ತಿನ ಸಹಕಾರಿ ಸಂಘ ನಿ., ಬೋರಗಿ, ಸಿಂದಗಿ ತಾ ., ವಿಜಾಪುರ | ಕಟ್ಟಡ ನಿರ್ಮಾಣ 


14. 00 


10 .50 


68 


05 . 00 


3 . 75 


7 .50 


70 | 


6 .00 


1.50 


3 . 75 


73 


3 . 75 


ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹೊಸನಗರ, ಶಿವಮೊಗ್ಗ ಜಿಲ್ಲೆ | ಕಟ್ಟಡ ನಿರ್ಮಾಣ 

10 . 00 
ವಿಎಸ್‌ಎಸ್‌ಎನ್, ಕೊಡ್ಲಿಪೇಟೆ, ಸೋಮವಾರಪೇಟೆ ತಾ . 

ಕಟ್ಟಡ ನವೀಕರಣ 

08 . 00 
71 ವಿಎಸ್‌ಎಸ್‌ಎನ್, ಬನ್ನಿಕಲ್, ಹಗರಿಬೊಮ್ಮನಹಳ್ಳಿ , ಬಳ್ಳಾರಿ ಜಿಲ್ಲೆ ಕಟ್ಟಡ ದುರಸ್ತಿ 

02. 00 
72 | ಟಿಎಪಿಸಿಎಂಎಸ್ , ಹೊಸಕೋಟೆ 

ಕಟ್ಟಡ ದುರಸ್ತಿ 

05 . 00 
ಪ್ರಾ . ಸ. ಸಂ . ಜಡಿಗೇನಹಳ್ಳಿ, ಹೊಸಕೋಟೆ ತಾ . 

ಕಟ್ಟಡ ದುರಸ್ತಿ 

05 .00 
74 | ಪಿಎಲ್‌ಡಿ ಬ್ಯಾಂಕ್ , ಮುದ್ದೇಬಿಹಾಳ, ಬಿಜಾಪುರ ಜಿಲ್ಲೆ 

ಕಟ್ಟಡ ನಿರ್ಮಾಣ 

12. 00 
75 | ಟಿಎಪಿಸಿಎಂಎಸ್ , ಕೆ. ಆರ್. ನಗರ , ಮೈಸೂರು 

ಕಟ್ಟಡ ದುರಸ್ತಿ 

05 .00 
ಒಟ್ಟು ಮೊತ್ತ 

700 .00 
ಕೆ. ರಾಧಾಕೃಷ್ಣ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


9 . 00 


3 . 75 


525 .00 


ಅನುಬಂಧ - 2 


ಸರ್ಕಾರದ ಆದೇಶ ಸಂಖ್ಯೆ : ಸಿಒ 212 ಸಿಎಲ್ಎಸ್ 2013, ದಿನಾಂಕ: 05. 02 .2016 . 


ಅಂದಾಜು 


૫(બ 


ರೂ . ಲಕ್ಷಗಳಲ್ಲಿ 

ಇದೀಗ 
ಬಿಡುಗಡೆ 
ಮಾಡಲಾದ 
ಮೊತ್ತ 


ಸಹಕಾರ ಸಂಸ್ಥೆಯ ಹೆಸರು 


ಹಿಂದೆ 
ಬಿಡುಗಡೆ 
ಮಾಡಲಾದ 
ಮೊತ್ತ 


ಉದ್ದೇಶ 


ಮೊತ್ತ 


5 


6 


2 .50 


2 .50 


2 .50 | 


2 .50 


05 . 00 | 
05 .00 
04. 00 
10. 00 


2.00 


2 .00 


5 . 00 


5 . 00 


- 2 
1 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ತಾವರೆಕೆರೆ, ಶಿರಾ ತಾ ; | ಗೋದಾಮು ದುರಸ್ತಿ 
2 | ಪ್ರಾ .ಕೃ , ಪತ್ತಿನ ಸಹಕಾರ ಸಂಘ, ಮಂಟೂರ ಹುಬ್ಬಳ್ಳಿ 

ಕಟ್ಟಡ ದುರಸ್ತಿ 
| ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕುಸುಗಲ್ ಹುಬ್ಬಳ್ಳಿ 

ಕಟ್ಟಡ ದುರಸ್ತಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕೃಷ್ಣಪುರ ಹುಬ್ಬಳ್ಳಿ ಕಟ್ಟಡ ನಿರ್ಮಾಣ 
| ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ , ಶಿರೂರ, ಬಾಗಲಕೋಟೆ ಕಟ್ಟಡ ನಿರ್ಮಾಣ 
6 | ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ , ತಿಮ್ಮಾಪುರ , ಬಾಗಲಕೋಟೆ ಕಟ್ಟಡ ನಿರ್ಮಾಣ 
7 | ಕೃಷಿ ಪತ್ತಿನ ಸಹಕಾರ ಸಂಘ, ಬಿನ್ನಿಕಟ್ಟಿ , ಬ್ಯಾಡಗಿ ತಾ : 

ಕಟ್ಟಡ ನಿರ್ಮಾಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಸಂಗೂರು, ಬ್ಯಾಡಗಿ ಕ್ಷೇತ್ರ | 

ಕಟ್ಟಡ ನಿರ್ಮಾಣ 
ಹಾವೇರಿ ತಾ : 
9 ಕೃಷಿ ಪತ್ತಿನ ಸಹಕಾರ ಸಂಘ , ಅರಳೇಶ್ವರ, ಹಾನಗಲ್ ತಾ :, ಹಾವೇರಿ 

ಕಟ್ಟಡ ನಿರ್ಮಾಣ 


10. 00 


5. 00 


5 . 00 


10 . 00 


5 . 00 


5 .00 


05 . 00 


2 .50 


2.50 


05 .00 


2 .50 


2.50 


05. 00 


2.50 


2 .50 


೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


ಭಾಗ ೧ 


05 .00 


2 .50 


2 .50 


02 .00 


1 . 00 


1. 00 


02 .00 


1. 00 


1. 00 


02 . 00 


1. 00 


1. 00 


10. 00 


5 . 00 


5 . 00 


10. 00 


5 .00 


5 .00 


10.00 


5 . 00 


5 .00 


ಕೃಷಿ ಪತ್ತಿನ ಸಹಕಾರ ಸಂಘ, ಮೋಟೆ ಬೆನ್ನೂರು, ಬ್ಯಾಡಗಿ ಕ್ಷೇತ್ರ, 

ಕಟ್ಟಡ ನಿರ್ಮಾಣ 
ಹಾವೇರಿ ಜಿಲ್ಲೆ 
11 ಕೃಷಿ ಪತ್ತಿನ ಸಹಕಾರ ಸಂಘ , ಯಲಗಚ್ಚ, ಹಾವೇರಿ 

ಕಟ್ಟಡ ದುರಸ್ತಿ 
12 | ಕೃಷಿ ಪತ್ತಿನ ಸಹಕಾರ ಸಂಘ, ನೆಗಳೂರು, ಹಾವೇರಿ 

ಕಟ್ಟಡ ದುರಸ್ತಿ 
13 | ಕೃಷಿ ಪತ್ತಿನ ಸಹಕಾರ ಸಂಘ, ಕಲ್ಲಿಹಾಳ ಹಾವೇರಿ 

ಕಟ್ಟಡ ದುರಸ್ತಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹಾವಣಗಿ, ಹಾನಗಲ್ 

ಕಟ್ಟಡ ನಿರ್ಮಾಣ 
ತಾಲ್ಲೂಕು, ಹಾವೇರಿ ಜಿಲ್ಲೆ 
ಟೌನ್ ಬಳಕೆದಾರರ ವಿವಿದೋದ್ದೇಶ ಸಹಕಾರ ಸಂಘ, ನಿ., 
ಹುಣಸೂರು ಮೈಸೂರು ಜಿಲ್ಲೆ 

ಕಟ್ಟಡ ನಿರ್ಮಾಣ 
16 | ಆರ್‌ಎಸ್‌ಎಸ್‌ಎನ್‌ ಗಾವಡಗೆರೆ, ಹುಣಸೂರು ತಾ : 

ಕಟ್ಟಡ ನಿರ್ಮಾಣ 
17 | ವಿಎಸ್‌ಎಸ್‌ಎನ್ ರತ್ನಪುರ, ಹುಣಸೂರು ತಾ : 

ಕಟ್ಟಡ ನಿರ್ಮಾಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಗರಗೇಶ್ವರಿ , 
ಟಿ. ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ 

ಕಟ್ಟಡ ನಿರ್ಮಾಣ 
19 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ಬೆಟ್ಟದಪುರ , 

ಕಟ್ಟಡ ನಿರ್ಮಾಣ 
ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹೆಡಿಯಾಲ , 
ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ 

ಕಟ್ಟಡ ನಿರ್ಮಾಣ 
ವಿಎಸ್‌ಎಸ್‌ಎನ್, ಸಾಲಿಗ್ರಾಮ , ಕೆ.ಆರ್. ನಗರ ತಾಲ್ಲೂಕು 

ಕಟ್ಟಡ ದುರಸ್ತಿ 
ವಿಎಸ್ ಎಸ್ ಎನ್ ಹೊಸೂರು, ಚುಂಚನಕಟ್ಟೆ ಹೋಬಳಿ, 
ಕೆ. ಆರ್. ನಗರ 

ಕಟ್ಟಡ ದುರಸ್ತಿ 


05 .00 


2 .50 


2 .50 


15 . 00 


7.50 


7.50 


10. 00 


5 . 00 


5 .00 


10. 00 


5. 00 


5 . 00 


05 . 00 


2 .50 


2 .50 


05 . 00 


2 .50 


2 .50 


/ 


23 


ಕಟ್ಟಡ ನಿರ್ಮಾಣ 


10 .00 


5 . 00 


5. 00 


24 . 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಬೆಟ್ಟದತುಂಗ, 
ಪಿರಿಯಾಪಟ್ಟಣ ತಾ : 
| ಪಿಎಲ್‌ಡಿ ಬ್ಯಾಂಕ್ , ಹೆಚ್. ಡಿ.ಕೋಟೆ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಶೆಟ್ಟಹಳ್ಳಿ, ಗುಂಡ್ಲುಪೇಟೆ 
ತಾಲ್ಲೂಕು. 


ಕಟ್ಟಡ ನಿರ್ಮಾಣ 


10. 00 


5 . 00 


5 . 00 


ಕಟ್ಟಡ ನಿರ್ಮಾಣ 


08.00 


4 . 00 


4 .00 


26 


ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಗುಂಡ್ಲುಪೇಟೆ 
ಟೌನ್ 


ಕಟ್ಟಡ ನಿರ್ಮಾಣ 


10. 00 


5.00 


5. 00 


27 


10.00 


5 .00 


5 . 00 


ಪಿಎಲ್‌ಡಿ ಬ್ಯಾಂಕ್, ಗುಂಡ್ಲುಪೇಟೆ ತಾ : 
| ಟಿಎಪಿಸಿಎಂಎಸ್ , ಚಿಕ್ಕಮಗಳೂರು 


10. 00 


5. 00 


5 . 00 


ಕಟ್ಟಡ ನಿರ್ಮಾಣ 
ಗೋದಾಮು 
ನಿರ್ಮಾಣ 
ರೈತ ಭವನ 
ನಿರ್ಮಾಣ 


29 | ಟಿಎಪಿಸಿಎಂಎಸ್ , ಸಕಲೇಶಪುರ, ಹಾಸನ ಜಿಲ್ಲೆ, 


10 .00 


5 .00 


5. 00 


30 | ಕೃಷಿ ಪತ್ತಿನ ಸಹಕಾರ ಸಂಘ, ಉಳುವಾಗಿಲು, ಚಿಕ್ಕಮಗಳೂರು 

ತಾಲ್ಲೂಕು 


ಕಟ್ಟಡ ನಿರ್ಮಾಣ 


10. 00 


5 . 00 


5 . 00 


31 | ಕೃಷಿ ಪತ್ತಿನ ಸಹಕಾರ ಸಂಘ , ಕಡವಂತೆ, ಶೃಂಗೇರಿ 

ತಾ : ಚಿಕ್ಕಮಗಳೂರು ಜಿಲ್ಲೆ 


ಕಟ್ಟಡ ನಿರ್ಮಾಣ 


06.00 


3 . 00 


3 . 00 


10 .00 


5.00 


5. 00 


ಮಲ್ಲಿಪಟ್ಟಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಮಲ್ಲಿಪಟ್ಟಣ, 
ಅರಕಲಗೂಡು ತಾ ., ಹಾಸನ ಜಿಲ್ಲೆ. 

ಕಟ್ಟಡ ನಿರ್ಮಾಣ 
33 | ದೊಡ್ಡಕೋಡಿಹಳ್ಳಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 
ಹಳೇಬೀಡು ಹೋಬಳಿ, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ. | 

ಕಟ್ಟಡ ನಿರ್ಮಾಣ 


- 05 . 00 


2.50 


2 .50 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


೫೩೧ 


3 


5 


10. 00 


5 .00 


5. 00 


35 | 


08 . 00 


4.00 


4 . 00 


05 .00 


2 .50 


2.50 


05. 00 


2.50 


2 .50 


05. 00 


2 .50 


2 .50 


10. 00 


5 . 00 


5 .00 


ಕೃಷಿ ಪತ್ತಿನ ಸಹಕಾರ ಸಂಘ, ಕುದ್ದೂರು, ತರೀಕೆರೆ ತಾ : | 

ಗೋದಾಮು 
ಚಿಕ್ಕಮಗಳೂರು ಜಿಲ್ಲೆ. 

ನಿರ್ಮಾಣ 
ಕಾಪೀ ಕೋ - ಆಪರೇಟಿವ್ ಸೊಸೈಟಿ, ಅರೇಹಳ್ಳಿ ಗ್ರಾಮ , ಬೇಲೂರು 

ಕಟ್ಟಡ ನಿರ್ಮಾಣ 
ತಾ : 
36 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹರಿಯಬ್ಬೆ, ಹಿರಿಯೂರು 

ಕಟ್ಟಡ ನಿರ್ಮಾಣ 
ತಾಲ್ಲೂಕು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹೂವಿನಹೊಳೆ, 

ಕಟ್ಟಡ ನಿರ್ಮಾಣ 
ಹಿರಿಯೂರು ತಾಲ್ಲೂಕು 
ವಿಎಸ್‌ಎಸ್‌ಎನ್, ಕಡಬನಕಟ್ಟಿ , ಚಳ್ಳಕೆರೆ ತಾ : ಚಿತ್ರದುರ್ಗ ಜಿಲ್ಲೆ. ಕಟ್ಟಡ ನಿರ್ಮಾಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಡಿ, ಕೊತ್ತಪಲ್ಲಿ, ಬಾಗೇಪಲ್ಲಿ 
| ತಾ ., ಕೋಲಾರ ಜಿಲ್ಲೆ 

ಕಟ್ಟಡ ನಿರ್ಮಾಣ 
40 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕೆನ್ನೂರು, ಮದ್ದೂರು ತಾ ., | ಕಟ್ಟಡ ನಿರ್ಮಾಣ 
41 ಕೃಷಿ ಪತ್ತಿನ ಸಹಕಾರ ಸಂಘ, ಅರಕೆರೆ, ಶ್ರೀರಂಗಪಟ್ಟಣ ತಾ., 

ಕಟ್ಟಡ ನಿರ್ಮಾಣ 
42 ಕೃಷಿ ಪತ್ತಿನ ಸಹಕಾರ ಸಂಘ, ಶೆಟ್ಟಹಳ್ಳಿ , ಮಳವಳ್ಳಿ ತಾ., ಮಂಡ್ಯ 
ಜಿಲ್ಲೆ. 

ಕಟ್ಟಡ ನಿರ್ಮಾಣ 
43 ಕೃಷಿ ಪತ್ತಿನ ಸಹಕಾರ ಸಂಘ, ಕೌಡ್ಲಿ, ಮದ್ದೂರು ತಾಲ್ಲೂಕು, ಮಂಡ್ಯ ಮುಂದುವರಿದ 

ಕಾಮಗಾರಿ 
44 . ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಬೆಸೂರು, ಸೋಮವಾರ 
ಪೇಠ ತಾ . ಕೊಡಗು ಜಿಲ್ಲೆ 

ಕಟ್ಟಡ ನಿರ್ಮಾಣ 
45 | ಹುನಗುಂದ ತಾ : ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ 

ಕಟ್ಟಡ ದುರಸ್ತಿ 
46 | ಕೃಷಿ ಪತ್ತಿನ ಸಹಕಾರ ಸಂಘ, ದನ್ನೂರು, ಹುನಗುಂದ ತಾಲ್ಲೂಕು ಕಟ್ಟಡ ನಿರ್ಮಾಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕಾರಿಗನೂರು ಚನ್ನಗಿರಿ 

ಕಟ್ಟಡ ನಿರ್ಮಾಣ 
ತಾ : 


10 . 00 


5 . 00 


5 . 00 


10. 00 | 


5 .00 


5.00 


10 .00 


5 . 00 


5 .00 


05 .00 


2 .50 


2.50 


10 .00 


5 . 00 


5 .00 


10 . 00 


5. 00 


5 .00 


08 .00 


4 .00 


4 .00 


47 


10 . 00 


5.00 


5 . 00 


10 .00 


5 . 00 


5.00 


07.00 


3 .50 


48 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ ., ಕಲ್ಲೋಳಿ, ಚಿಕ್ಕೋಡಿ 

ಕಟ್ಟಡ ನಿರ್ಮಾಣ 
ತಾಲ್ಲೂಕು 
ವ್ಯವಸಾಯ ಸೇವಾ ಸಹಕಾರ ಸಂಘ, ಸಾ : ಬನ್ನೂರ, ಬಿಕೆಪಿಎಸ್, 

ಕಟ್ಟಡ ನಿರ್ಮಾಣ 
ತಾ : ರಾಮದುರ್ಗ , ಬೆಳಗಾವಿ ಜಿಲ್ಲೆ 
50 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಸಾ : ಸುನ್ನಾಳ, ತಾ : | ಕಟ್ಟಡ ದುರಸ್ತಿ , 
ರಾಮದುರ್ಗ , ಬೆಳಗಾವಿ ಜಿಲ್ಲೆ 

ಕಾಂಪೌಂಡ್ 
ನಿರ್ಮಾಣ 


3.50 


07. 00 


3 . 50 


3 .50 


51 | ಕೃಷಿ ಪತ್ತಿನ ಸಹಕಾರ ಸಂಘ, ಹದನಾಳ ನಿಪ್ಪಾಣಿ ಮತ ಕ್ಷೇತ್ರ, 

ಬೆಳಗಾವಿ 


ಕಟ್ಟಡ ದುರಸ್ತಿ 


06 .00 


3.00 


3 .00 


ಕಟ್ಟಡ ದುರಸ್ತಿ 


05 .00 


2 .50 


2 .50 


52 | ಶ್ರೀ ಜೈ ಹನುಮಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 

ನಿಯಮಿತ, ಹಣಬರವಾಡಿ, ತಾ : ಚಿಕ್ಕೋಡಿ, ಜಿ : ಬೆಳಗಾವಿ 
53 ಕೃಷಿ ಪತ್ತಿನ ಸಹಕಾರ ಸಂಘ, ಕೆರೆಹಳ್ಳಿ, ಚಾಮರಾಜನಗರ ತಾ : & 

ಜಿಲ್ಲೆ. 
54 | ಪಿಎಲ್‌ಡಿ ಬ್ಯಾಂಕ್ , ಶ್ರೀನಿವಾಸಪುರ,ಕೋಲಾರ ಜಿಲ್ಲೆ 
55 | ಟಿಎಪಿಸಿಎಂಎಸ್, ಮುಂಡರಗಿ, ಗದಗ ಜಿಲ್ಲೆ 


ಕಟ್ಟಡ ನಿರ್ಮಾಣ 


05.00 


2 .50 


2 .50 


05. 00 


2 .50 


2 .50 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


10 .00 


5 . 00 


5 .00 


೫೩. ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


10 . 00 


5. 00 


5 .00 


ಕಟ್ಟಡ ನಿರ್ಮಾಣ | 
ಕಟ್ಟಡ ನಿರ್ಮಾಣ 


10.00 


5.00 


5 .00 


56 | ಕೃಷಿ ಪತ್ತಿನ ಸಹಕಾರ ಸಂಘ, ಅಂತೂರು, ಗದಗ ತಾ 
57 | ಕೃಷಿ ಪತ್ತಿನ ಸಹಕಾರ ಸಂಘ, ಕಣವಿ , ಗದಗ ತಾ 
58 | ಕೃಷಿ ಪತ್ತಿನ ಸಹಕಾರ ಸಂಘ , ನೀಲಗುಂದ, ಗದಗ 
59 | ಪಿಎಲ್‌ಡಿ ಬ್ಯಾಂಕ್ , ಚಿತ್ರದುರ್ಗ 
60 | ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ತಾವರಗೇರಾ, ಕುಷ್ಟಗಿ ತಾ : 


ಮೂಲ ಸೌಕರ್ಯ 


05 . 00 | 


2 .50 


2 .50 


10 .00 | 


5 .00 


5 . 00 


ಕಟ್ಟಡ ದುರಸ್ತಿ 
ಗೋಡಾನ್ ದುರಸ್ತಿ 
ಮತ್ತು ಕಟ್ಟಡ 

ದುರಸ್ತಿ 
( ಹೆಚ್ಚುವರಿಯಾಗಿ 
ಒದಗಿಸಲಾಗಿರುವ 

ಅನುದಾನ) 


10 .00 


5 . 00 


5. 00 


ಕಟ್ಟಡ ನಿರ್ಮಾಣ 


15 . 00 


7 .50 


7 .50 


61 ಕೃಷಿ ಪತ್ತಿನ ಸಹಕಾರ ಸಂಘ, ಜಾವೂರು ನವಲಗುಂದ, ಧಾರವಾಡ 

ಜಿಲ್ಲೆ 
62 | ಕೃಷಿ ಪತ್ತಿನ ಸಹಕಾರ ಸಂಘ, ಬ್ಯಾಹಟ್ಟಿ, ಹುಬ್ಬಳ್ಳಿ 
63 ಹುಬ್ಬಳ್ಳಿ ತಾ : ಗೋಕುಲ ಅಗಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ 

ಸಹಕಾರ ಸಂಘ, 


ಕಟ್ಟಡ ದುರಸ್ತಿ 


07.00 


3 .50 


3.50 


ಕಟ್ಟಡ ದುರಸ್ತಿ 


05 . 00 


2 .50 


2 .50 


64 


ಹಾವೇರಿ ಜಿಲ್ಲಾ ಕೋ ಅಪ್ ಕಂಜುಮರ್ಸ್ ಹೋಲ್‌ಸೇಲ್‌ ಸ್ಟೋರ್ 

ಉಗ್ರಾಣ ನಿರ್ಮಾಣ 
ನಿ, ಹಿರೇಕೆರೂರು 


07. 00 


3 .50 


3.50 


65 | 


ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ , 
ಅಫಜಲಪುರ 


ಕಟ್ಟಡ ದುರಸ್ತಿ 


10 . 00 


5 .00 


5 .00 


66 | ಟಿಎಪಿಸಿಎಂಎಸ್ ರಥಬೀದಿ, ಸುಳ್ಯ 


ಗೋದಾಮು 
ನಿರ್ಮಾಣ 


10.00 


5.00 


5 . 00 


67 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇಡಗುಂದಿ, ಯಲ್ಲಾಪುರ 
ತಾ : 


ಕಟ್ಟಡ ನಿರ್ಮಾಣ 


10 .00 


5. 00 


5.00 


10 .00 


5 . 00 


5 .00 


05 .00 


2 .50 


2 .50 


05 . 00 | 


2 .50 


2 .50 


05. 00 | 


2 .50 


2 .50 


68 | ಕೃಷಿ ಪತ್ತಿನ ಸಹಕಾರ ಸಂಘ , ಹಂಗರಗಿ, ಬಾದಾಮಿ ತಾ ., 

ಕಟ್ಟಡ ನಿರ್ಮಾಣ 
69 ವಿಎಸ್‌ಎಸ್‌ಎನ್, ಬೆನ್ನಾಯಕನಹಳ್ಳಿ, ತಿಪಟೂರು ತಾ ; 

ಕಟ್ಟಡ ದುರಸ್ತಿ 
70 ವಿಎಸ್‌ಎಸ್‌ಎನ್, ವೆಂಕಟಾಪುರ, ಚಿಂಚೋಳಿ, ಗುಲ್ಬರ್ಗಾ ಜಿಲ್ಲೆ ಕಟ್ಟಡ ನಿರ್ಮಾಣ 
71 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಮಾಸೂರ, ಹಿರೇಕೆರೂರು. ಕಟ್ಟಡ ನಿರ್ಮಾಣ 
72 | ಕೃಷಿ ಪತ್ತಿನ ಸಹಕಾರ ಸಂಘ, ಛಬ್ಬಿ , ಹುಬ್ಬಳ್ಳಿ 

ಗೋದಾಮು ದುರಸ್ತಿ | 
73 | ಕೃಷಿ ಪತ್ತಿನ ಸಹಕಾರ ಸಂಘ, ಅದರಗುಂಜಿ, ಹುಬ್ಬಳ್ಳಿ 

ಕಟ್ಟಡ ನಿರ್ಮಾಣ 
| ಶ್ರೀ ಹನುಮಾನ್ ಕೃಷಿ ಪತ್ತಿನ ಸಹಕಾರ ಸಂಘ, ಶಿರಾಂವ್ ವಾಡಿ, 

ಕಟ್ಟಡ ನಿರ್ಮಾಣ 
ಚಿಕ್ಕೋಡಿ ತಾ : 


05. 00 


2 .50 


2 . 50 


05 . 00 


2.50 


2 .50 


03.00 


1.50 


1.50 


75 


03.00 


1.50 


1.50 


03.00 


1 .50 


1.50 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ವಾಳಕ್ಕಿ , ಚಿಕ್ಕೋಡಿ ತಾ ., ಗೋದಾಮು 
ಬೆಳಗಾಂ ಜಿಲ್ಲೆ. 

ನಿರ್ಮಾಣ 
76 | ಜೈ ಕಿಸಾನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇಂಗಳಿ , ಕಟ್ಟಡ ಹಾಗೂ 
ಚಿಕ್ಕೋಡಿ ತಾ . 

ಗೋದಾಮು ಕಟ್ಟಡ 

ನಿರ್ಮಾಣ 
77 ] ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನವಿಲಹಾಳ, ಚಿಕ್ಕೋಡಿ| ಕಟ್ಟಡ ಮತ್ತು 

ಗೋದಾಮು ಕಟ್ಟಡ 

ನಿರ್ಮಾಣ 
78 ] ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಧುಳಗನವಾಡಿ, ಚಿಕ್ಕೋಡಿ | ಕಟ್ಟಡ ಮತ್ತು 
ತಾ . 

ಗೋದಾಮು ಕಟ್ಟಡ 

ನಿರ್ಮಾಣ 


ತಾ . 


03 .00 


1 .50 


1.50 


03. 00 


1.50 


1 .50 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


೫೩೩ 


- 


3 


02.00 


1.00 


1.00 


79 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ದೊಡ್ಡ ಮರಳವಾಡಿ, | ಕಟ್ಟಡ ಮತ್ತು 
ಕನಕಪುರ ತಾ . 

ಗೋದಾಮು ಕಟ್ಟಡ 

ನಿರ್ಮಾಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕೈನಡು, ಹೊಸದುರ್ಗ ತಾ . 

ಕಟ್ಟಡ ನಿರ್ಮಾಣ 
81 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಚಿಕ್ಕಬ್ಯಾಲದಕೆರೆ, 

ಕಟ್ಟಡ ನಿರ್ಮಾಣ 
ಹೊಸದುರ್ಗ ತಾ . 


05.00 


2.50 


2 .50 


05 .00 


2.50 


2 .50 


82 | ಕೃಷಿ ಪತ್ತಿನ ಸಹಕಾರ ಸಂಘ, ತಾಳಕೇರಿ, ಯಲಬುರ್ಗಾ 


ಕಟ್ಟಡ ನಿರ್ಮಾಣ 


12. 00 


6. 00 


6. 00 


83 


ಕಟ್ಟಡ ನಿರ್ಮಾಣ 


04. 00 


2. 00 


2 .00 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಶಿರಮಾಪುರ, ಹಾವೇರಿ 
ತಾ : ಹಾವೇರಿ ಜಿಲ್ಲೆ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಮಾಲಗಾರನಹಳ್ಳಿ, 
ಮದ್ದೂರು ತಾ ; 


84 


ಕಟ್ಟಡ ದುರಸ್ತಿ 


08.00 


4. 00 


4.00 


85 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹೊಸಗಾವಿ ನಾಗಮಂಗಲ 
ವಿಧಾನಸಭಾ ಕ್ಷೇತ್ರ 


ಕಟ್ಟಡ ನಿರ್ಮಾಣ 


10.00 


5 .00 


5.00 


86 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹಲ್ಲೇಗೆರೆ, ಮಂಡ್ಯ | 

ಕಟ್ಟಡ ನಿರ್ಮಾಣ 
ತಾಲ್ಲೂಕು & ಜಿಲ್ಲೆ 


05 .00 


2.50 | 


2.50 


ಕೃಷಿ ಪತ್ತಿನ ಸಹಕಾರ ಸಂಘ, ಚಿಪ್ಪಲಕಟ್ಟಿ , ರಾಮದುರ್ಗ ತಾ ., 
ಬೆಳಗಾಂ ಜಿಲ್ಲೆ 


ಕಟ್ಟಡ ನಿರ್ಮಾಣ 


05.00 


2 .50 


2 .50 


88 | 


ಟಿಎಪಿಸಿಎಂಎಸ್, ಮೂಡಿಗೆರೆ ಚಿಕ್ಕಮಗಳೂರು ತಾ : 


ಕಟ್ಟಡ ನಿರ್ಮಾಣ 


12.00 


6.00 


6 . 00 


89 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹುನಗುಂದ, 
ಮುಂಡಗೋಡ ತಾಲ್ಲೂಕು 


ಕಟ್ಟಡ ನಿರ್ಮಾಣ 


10 . 00 


5.00 


5 . 00 


90 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಸೊಲ್ಲಾಪುರ, ತರಿಕೆರೆ ತಾ: 


ಕಟ್ಟಡ ಮತ್ತು 
ಗೋದಾಮು 
ನಿರ್ಮಾಣ 


07.00 


3 .50 


3 .50 


91 ಪಿಎಲ್‌ಡಿ ಬ್ಯಾಂಕ್, ಮುದ್ದೇಬಿಹಾಳ, 


ಕಟ್ಟಡ ನಿರ್ಮಾಣ 


08.00 


4 .00 


4 . 00 


ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಬೂದಿಗೆರೆ , ದೇವನಹಳ್ಳಿ 
ತಾ : ಬೆಂಗಳೂರು ಗ್ರಾಮಾಂತರ 


ಕಟ್ಟಡ ನಿರ್ಮಾಣ 


07.00 


3 .50 


3.50 


93 ) ಪ್ರಾಕೃ . ಪತ್ತಿನ ಸಹಕಾರ ಸಂಘ, ಚಿಕ್ಕಬೆನ್ನೂರು, ಚಿತ್ರದುರ್ಗ ತಾ : 


ಕಟ್ಟಡ ದುರಸ್ತಿ 


06.00 


3 . 00 


3.00 


94 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ಹಿರೀಕಾಟಿ, ಗುಂಡ್ಲಪೇಟೆ 

ತಾ : 


ಕಟ್ಟಡ ನಿರ್ಮಾಣ 


07.00 


_ 3 .50 


3 .50 


95 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಸಾಗಡೆ, ಚಾಮರಾಜನಗರ ತಾ : | ಕಟ್ಟಡ ನಿರ್ಮಾಣ 


08. 00 


4 . 00 


4 .00 


ಒಟ್ಟು ಮೊತ್ತ 


700.00 


350 .00 


350.00 


P . R .184 


ಕೆ. ರಾಧಾಕೃಷ್ಣ , 
ಸರ್ಕಾರದ ಅಧೀನ ಕಾರ್ಯದರ್ಶಿ -3 , 

ಸಹಕಾರ ಇಲಾಖೆ . 


3828 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


COMMERCE AND INDUSTRIES SECRETARIAT. 


Subject: 


Read : 


Project Proposal of M /s Kalyani Steels Ltd ., for “ Expansion of Existing Steel Plant Capacity to 3 MTPA " at 

Ginigere Village , Koppal Taluk and District -Reg . 
1) Proceedings of the 23rd State High Level Clearance Committee (SHLCC ) meeting held on 19 -06 -2010 . 
2) Government Order No. CI427 SPI 2010 , dated : 19 -07 -2010 . 
3) Proceedings of the 36th State High Level Clearance Committee (SHLCC ) meeting held on 15 - 10 -2014 . 
4 ) Government Order No . CI 427 SPI 2010 , dated : 12 - 12- 2014 . 
5 ) Proceedings of the 23rd Land Audit Committee (LAC ) meeting held on 08 -01- 2016 . 
6) Proceedings of the 43rd State High Level Clearance Committee (SHLCC )meeting held on 01-02 -2016 . 


Preamble : 

The project proposal of M /s Kalyani Steels Ltd ., for “Expansion of Existing Steel Plant Capacity to 3 MTPA” at Ginigere Village , 
Koppal Taluk and District with an investment of Rs. 7500 Crores , generating employment to about 4500 persons was approved by the 
23rd SHLCC meeting held on 19 -06 - 2010 . The Government Order was issued vide Government Order No. CI 427 SPI 2010 , dated 19 
07- 2010 read at (2 ) above . 

Further , 36th SHLCC in its meeting held on 15 - 10 -2014 accorded approval for extension of time to implement the project for futher 
period of three years from 12 -12 - 2014 . Accordingly Government Order No . CI 427 SPL 2010 , dated : 12 - 12 -2014 cited at read (4 ) was 
issued . 

Now , the company has informed that,KIADB could not acquire the land and MOEF refused the proposal due to absence of the land 
details . Company has further submitted that , due to difficulty in acquisition of land they have decided to implement the project in phases 
and purchase the land directly from private land owners U /s 109 KLR Act instead of acquisition of land by KIADB . In the first phase the 
company proposes to implement 1.4 MTPA Steel Plant in about 300 acres of land , The company has entered into agreement with 
private land owners for about 114 acres 20 guntas of land and submitted agreement copies . 

In view of the above , company has requested for approval of the following : 
• To implement the project in phases . 
• To Change mode of acquisition from KIADB to U /s 109KLR Act. 

The proposal of the company has been placed before the 23rd LAC meeting held on 08-01-2016 . The decision of the LAC is as 
follows : 

The representatives of the company explained that, the implementation of the project was delayed due to non acquisition of land 
and hence they have decided to implement the project in phases by purchasing the land for he project with permission U /s 109 of KLR 
Act instead of KIADB acquisition . 

He had requested the committee to recommend to Revenue Department for grant of permission U /s 109 of KLR to purchase 300 
acres of land for the 1st phase of the project. 

The committee noted the above and after detailed discussion , resolved to recommend to SHLCC for approval of the above 
request of the company. 

The Proposal was examined in the 43 d State High Leve Clearance Committee (SHLCC) Meeting held on 01-02 -2016 . 
Government has examined the recommendationsmade by the State High Leve Clearance Committee , in all aspects . 
Hence the following order. 

GOVERNMENT ORDER NO . CI 427 SPL 2010 , BENGALURU , DATED : 03 -03- 2016 . 
The Government is pleased to permit M /s Kalyani Steels Ltd ., to purchase 300 acres of land U /S 109 of KLR Act for the 1st phase 
of the project with the consent of farmers . 

All other terms and conditions indicated in the Government Order No . CI427 SPI 2010 , dated : 19 -07- 2010 read at (2) above , 
remain unaltered 

By Order and Name in the Government of the Karnataka 
P . R . 298 

S . Umadevi 
S . C . 25 

Desk Officer ( Technical Cell) 
Commerce & Industries Department 


ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ವಿಷಯ : ಶ್ರೀ ಕೆ. ಶಿವಕುಮಾರ್ , ರೇಷ್ಮೆ ನಿರೀಕ್ಷಕರು ಇವರು ಕಾಣೆಯಾಗಿದ್ದು, ಇವರ ಕುಟುಂಬಕ್ಕೆ ಕುಟುಂಬ ವೇತನ 

ಮತ್ತು ಇತರೆ ಸೌಲಭ್ಯಗಳನ್ನು ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ : ಸಿಬ್ಬಂದಿ 1(6): ರೇನಿ: 

7 :8025€8 : 75:2013 – 14 , OJD 31- 10 - 2014 LO SO 05 - 02 - 2016 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೫೩೫ 


ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 31-10 - 2014ರ ಪತ್ರದಲ್ಲಿ ಶ್ರೀ ಕೆ. ಶಿವಕುಮಾರ್‌, ರೇಷ್ಮೆ ನಿರೀಕ್ಷಕರು, ತಾಂತ್ರಿಕ ಸೇವಾ ಕೇಂದ್ರ, ಹರವೆ ಇವರು 
ದಿನಾಂಕ: 04 - 08 - 2011 ರಂದು ಕಾಣೆಯಾಗಿರುವುದರಿಂದ ಈ ಬಗ್ಗೆ ನೌಕರರ ಪತ್ನಿಯಾದ ಶ್ರೀಮತಿ ಮಂಜುಳ ಇವರು ಗುಂಡ್ಲುಪೇಟೆ ಪೊಲೀಸ್ 
ಠಾಣೆ ಇಲ್ಲಿ ಎಫ್. ಐ .ಆರ್. 356 /2011, ದಿನಾಂಕ: 03 - 09 - 2011 ರಂದು ದೂರು ದಾಖಲಿಸಿರುತ್ತಾರೆ. ಸದರಿಯವರು ಪತ್ತೆಯಾಗದ ಕಾರಣ 
ಕೇಸನ್ನು ಪತ್ತೆಯಾಗದ ಪ್ರಕರಣವೆಂದು ನಿಶ್ಚಲ ಕಡತದಲ್ಲಿಡಲಾಗಿದೆ ಎಂದು ಕೇಸಿನ ಪ್ರಸ್ತುತ ಹಂತದ ಬಗ್ಗೆ ಸರ್ಕಲ್ ಇನ್ಸ್‌ಪೆಕ್ಟರ್‌ ಇವರು ಮಾಹಿತಿಯನ್ನು 
ದಿನಾಂಕ: 13 - 06 - 2014ರಂದು ಶ್ರೀಮತಿ ಮಂಜುಳ ಇವರಿಗೆ ನೀಡಿರುತ್ತಾರೆ. ಸದರಿ ಮಾಹಿತಿಯೊಂದಿಗೆ ಕುಟುಂಬದ ಪಡಿತರ ಚೀಟಿ, ಕುಟುಂಬ ಜೀವಿತ 
ಸದಸ್ಯರ ದೃಢೀಕರಣ ಪತ್ರ ಹಾಗೂ ಇನ್ನಿತರ ದಾಖಲೆಗಳನ್ನು ಒದಗಿಸುತ್ತಾ, ತಮ್ಮ ಪತಿಯು ಒಂದು ವೇಳೆ ಹಿಂದಿರುಗಿ ಬಂದಲ್ಲಿ ಸರ್ಕಾರಕ್ಕೆ ಪ್ಲೇಮು ಸಲ್ಲಿಸಿದ 
ಸಂದರ್ಭದಲ್ಲಿ ನಾಮನಿರ್ದೇಶಿತಳಾದ ತಾವು ತಮಗೆ ಪಾವತಿ ಮಾಡಿದ ಮೊಬಲಗಳನ್ನು ಹೊಂದಾಣಿಕೆ ಮಾಡಿಕೊಡಲು ವಚನಬದ್ಧಳಾಗಿರುತ್ತೇನೆ ಎಂದು 
ದೃಢೀಕರಿಸಿದ ವಚನ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿರುವುದನ್ನು ರೇಷ್ಮೆ ಆಯುಕ್ತರು ಸಲ್ಲಿಸುತ್ತಾ, ಸದರಿ ನೌಕರರ ಕುಟುಂಬದವರಿಗೆ ಕುಟುಂಬ ವೇತನ, 
ಉಪದಾನ ಮತ್ತು ಇತರೆ ಸೌಲಭ್ಯಗಳನ್ನು ಮಂಜೂರು ಮಾಡುವ ಬಗ್ಗೆ ದಾಖಲೆಗಳನ್ನು ಸಲ್ಲಿಸಿ ತಮಗೆ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡುವಂತೆ 
ಕೋರಿರುವ ಮೇರೆಗೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಪ್ರಕರಣದ ಬಗ್ಗೆ ದಾಖಲೆಗಳನ್ನು ಒದಗಿಸುತ್ತಾ, ಸೂಕ್ತ ಮಾರ್ಗದರ್ಶನ 
ನೀಡುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಶ್ರೀ ಕೆ. ಶಿವಕುಮಾರ್‌, ರೇಷ್ಮೆ ನಿರೀಕ್ಷಕರು ( ಕಾಣೆಯಾದ ನೌಕರರು ) ಇವರ ಪತ್ನಿ ಶ್ರೀಮತಿ ಮಂಜುಳರವರಿಗೆ 
ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ : ಆಇ (ವಿಶೇಷ) 11 ಕುವಿವೇ /1987 , ದಿನಾಂಕ: 21 - 03 - 1988ರ ಕಂಡಿಕೆ (4 ) ಮತ್ತು (5) ರಲ್ಲಿರುವ ಷರತ್ತುಗಳನ್ನು 
ಪೂರೈಸುವುದಕ್ಕೆ ಒಳಪಟ್ಟು ಕುಟುಂಬ ನಿವೃತ್ತಿ ವೇತನವನ್ನು ಪಾವತಿಸಲು ಕ್ರಮಕೈಗೊಳ್ಳಬಹುದೆಂದು ಸರ್ಕಾರದ ಪತ್ರ ಸಂಖ್ಯೆ : ತೋಇ 193 ರೇಇವಿ 2014, 
ದಿನಾಂಕ: 28- 05 -2015 ರಲ್ಲಿ ರೇಷ್ಮೆ ಆಯುಕ್ತರಿಗೆ ನಿರ್ದೇಶನ ನೀಡಲಾಗಿತ್ತು. ಸದರಿ ನಿರ್ದೇಶನದ ಬಗ್ಗೆ ಮಹಾಲೇಖಪಾಲರು ದಿನಾಂಕ: 07 -09 - 2015ರ 
ಪತ್ರದಲ್ಲಿ ಸರ್ಕಾರದಿಂದ ಆದೇಶವಾಗಬೇಕೆಂದು ಕೋರಿರುವ ಮೇರೆಗೆ ಸೂಕ್ತ ಆದೇಶ ಹೊರಡಿಸುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಕೋರಿರುತ್ತಾರೆ. 

ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರು ಸಲ್ಲಿಸಿರುವ ದಾಖಲೆಗಳನ್ವಯ ಶ್ರೀ ಕೆ. ಶಿವಕುಮಾರ್, ರೇಷ್ಮೆ 
ನಿರೀಕ್ಷಕರು ಇವರು ದಿನಾಂಕ: 04 - 08 - 2011ರಿಂದ ಕಾಣೆಯಾಗಿರುತ್ತಾರೆ . ನೌಕರರು ಕಾಣೆಯಾಗಿರುವ ಬಗ್ಗೆ ಇವರ ಪತ್ನಿ ಶ್ರೀಮತಿ ಮಂಜುಳ ಇವರು 
ದಿನಾಂಕ: 03 - 09 -2015ರಂದು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್.ಐ .ಆರ್. 356/3 - 09 - 2011ನ್ನು ದಾಖಲಿಸಿರುತ್ತಾರೆ. ಸದರಿ ದೂರಿನನ್ವಯ 
ಪ್ರಕರಣವು ದಾಖಲಾದ ದಿನದಿಂದ ಕಾಣೆಯಾಗಿರುವ ಶ್ರೀ ಕೆ. ಶಿವಕುಮಾರ್ ಇವರು ಪತ್ತೆ ಬಗ್ಗೆ ಠಾಣೆಯ ಸಿಬ್ಬಂದಿಗಳು ಎಲ್ಲಾ ರೀತಿಯ ಪ್ರಮಾಣಿಕ 
ಪ್ರಯತ್ನಗಳನ್ನು ಮಾಡಲಾಗಿಯೂ ಸಹ ಕೇಸು ಪತ್ತೆಯಾಗದ ಕಾರಣ ಸದರಿ ಕೇಸನ್ನು ಪತ್ತೆಯಾಗದ ಪ್ರಕರಣವೆಂದು ಪರಿಗಣಿಸಿ, ನಿಶ್ಚಲ ಕಡತದಲ್ಲಿಡಲಾಗಿದೆ 
ಎಂದು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯು ವರದಿಯನ್ನು ನೀಡಿರುವುದನ್ನು ಪತ್ತೆಯಾದ ಪ್ರಕರಣವೆಂದು ಪರಿಗಣಿಸಿರುವ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೇಶಕರು ಕೋರಿರುವಂತೆ ಕಾಣೆಯಾದ ನೌಕರರ ಅವಲಂಭಿತರಿಗೆ ಕುಟುಂಬ ವೇತನ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಮಂಜೂರು 
ಮಾಡುವ ಕುರಿತಂತೆ ಪರಿಶೀಲಿಸಿದ್ದು, ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಆರ್ಥಿಕ ( ವಿಶೇಷ) 11 ಕುವಿವೇ /1987, ದಿನಾಂಕ: 21 - 03 - 1988ರ ಕಂಡಿಕೆ ( 4) 
ಮತ್ತು (5) ರಲ್ಲಿರುವ ಷರತ್ತುಗಳನ್ನು ಪೂರೈಸುವುದಕ್ಕೆ ಒಳಪಟ್ಟು ಕುಟುಂಬ ನಿವೃತ್ತಿ ವೇತನವನ್ನು ಪಾವತಿಸಲು ಸರ್ಕಾರವು ಮಂಜೂರು ಮಾಡಲು 
ನಿರ್ಧರಿಸಿರುವ ಕಾರಣ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ತೋಇ256ರೇವಿ2015 ಬೆಂಗಳೂರು, ದಿನಾಂಕ: 30 - 03 - 2016 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ನೇಮಕಾತಿ ಪ್ರಾಧಿಕಾರವು ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಆರ್ಥಿಕ ( ವಿಶೇಷ) 11 
ಕುವಿವೇ / 1987, ದಿನಾಂಕ: 21 - 03 -1988ರ ಕಂಡಿಕೆ ( 4) ಮತ್ತು (5) ರಲ್ಲಿರುವ ಷರತ್ತುಗಳನ್ನು ಪೂರೈಸಿರುವುದನ್ನು ಖಚಿತಪಡಿಸಿಕೊಂಡ ನಂತರ 
ಶ್ರೀ ಕೆ. ಶಿವಕುಮಾರ್‌, ರೇಷ್ಮೆ ನಿರೀಕ್ಷಕರು , ತಾಂತ್ರಿಕ ಸೇವಾ ಕೇಂದ್ರ, ಹರವೆ ಇವರ ಪತ್ನಿಯಾದ ಶ್ರೀಮತಿ ಮಂಜುಳ ಇವರಿಗೆ ನಿಯಮಗಳನ್ವಯ 
ನೀಡಬಹುದಾದ ಕುಟುಂಬ ನಿವೃತ್ತಿ ವೇತನವನ್ನು ಪಾವತಿಸಲು ಸರ್ಕಾರವು ಮಂಜೂರಾತಿ ನೀಡಲಾಗಿದೆ. 

ಆರ್ಥಿಕ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ: ಆಇ ( ವಿಶೇಷ) 11 ಕುವಿವೇ /1987 , ದಿನಾಂಕ: 21 - 03 -1988ರ ಕಂಡಿಕೆ 6 ( ಊ ) ರನ್ವಯ 
ವಿಮಾ ಸಂರಕಣಾ ಹಣವನ್ನು ನಾಮ ನಿರ್ದೇಶಿತರಿಗೆ ಅಥವಾ ಕಾನೂನುಬದ್ಧ ವಾರಸುದಾರರಿಗೆ ಕಾಣೆಯಾದ ತಿಂಗಳಿನಿಂದ ಹಿಡಿದು ಏಳು ವರ್ಷಗಳ 
ನಂತರ ಸಂದಾಯ ಮಾಡಬಹುದು. ಪರಂತು, ಹಕ್ಕುದಾರರು ಕ್ರಮಬದ್ಧವಾದ ಮತ್ತು ನಿರ್ವಿವಾದ ಪುರಾವೆಯನ್ನು ಕಾಣೆಯಾದ ನೌಕರನು ಮೃತ ಪ್ರಮಾಣ 
ಪತ್ರವನ್ನೂ ಹಾಜರುಪಡಿಸಬೇಕು ಅಥವಾ ಭಾರತೀಯ ಸಾಕ್ಷಿ ಕಾಯಿದೆಯ 108ನೇ ವಿಧಿಯ ಪ್ರಕಾರ ಕಾಣೆಯಾದ ನೌಕರನ್ನು ( ಳು ) ಮೃತನಾದನೆಂದದು 
ಭಾವಿಸಿ, ಇದರ ಬಗ್ಗೆ ಕೋರ್ಟಿನಿಂದ ಪಡೆದ ಡಿಕ್ರಿಯನ್ನು ಹಾಜರು ಪಡಿಸಿದ ನಂತರ ವಿಮಾ ಹಣವನ್ನು ಸಂದಾಯ ಮಾಡುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ( ವಿಶ್ರಾಂತಿ ವೇತನ ) ಯ ಟಿಪ್ಪಣಿ ಸಂಖ್ಯೆ : ಆಇ ( ವಿ) 85 ಪಿಇಎನ್ 2015 , ದಿನಾಂಕ 
12 - 05 - 2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 299 

( ಆರ್.ಎಲ್. ಚಿನ್ನಮ್ಮ ) 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷೆ) 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ 


೫೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 


ಭಾಗ ೧ 


ಒಳಾಡಳಿತ ಸಚಿವಾಲಯ 


01 


ವಿಷಯ : 

ರಾಜ್ಯದಲ್ಲಿ ಹೊಸದಾಗಿ ಸೃಜಿಸಲಾದ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ( Anti- Corruption Bureau) ಮಂಜೂರಾಗಿರುವ 

ಸಿಬ್ಬಂದಿ ಬಲವನ್ನು ವರ್ಗೀಕರಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 14 ಸೇಲೋಯು 2016, ದಿನಾಂಕ: 14 - 03 - 2016 , 

2) ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ : ಆರ್‌.ಎಲ್.ಎನ್. (1)( 87) /2015 -16 , ದಿನಾಂಕ : 29 - 03 - 2016. 
ಪ್ರಸ್ತಾವನೆ : 
ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತಡೆ ಅಧಿನಿಯಮ 1988 ಅನ್ನು 1988ನ್ನು ಪರಿಣಾಮಕಾರಿಯಾಗಿ ಜಾರಿಗೆ 
ತರಲು ಹಾಗೂ ಪ್ರಕರಣಗಳನ್ನು ಸ್ವತಂತ್ರವಾಗಿ ತನಿಖೆ ನಡೆಸಲು ಒಂದು ಪ್ರತ್ಯೇಕ ಭ್ರಷ್ಟಾಚಾರ ನಿಗ್ರಹ ದಳ ವನ್ನು (Anti-Corruption Bureau) ಈ ಕೆಳಕಂಡ 
ಹುದ್ದೆಗಳೊಂದಿಗೆ ಸೃಜಿಸಲಾಗಿದೆ: 

ಹುದ್ದೆಗಳ 
ಕ್ರಸಂ. ಹುದ್ದೆಗಳ ಪದನಾಮ 

ಸಂಖ್ಯೆ 
ಅಪರ ಪೊಲೀಸ್ ಮಹಾನಿರ್ದೇಶಕರು (ಎಡಿಜಿಪಿ ) 
ಪೊಲೀಸ್ ಮಹಾನಿರೀಕ್ಷಕರು (ಐಜಿಪಿ) 
ಪೊಲೀಸ್ ಅಧೀಕ್ಷಕರು (ಎಸ್ಪಿ) 
ಪೊಲೀಸ್ ಉಪಾಧೀಕ್ಷಕರು ( ಡಿವೈಎಸ್‌ಪಿ) 

ಪೊಲೀಸ್ ನಿರೀಕ್ಷಕರು ( ಪಿಐ) . 
6 | ಹೆಡ್ ಕಾನ್ಸ್ ಟೇಬಲ್/ಪೋಲೀಸ್ ಕಾನ್ಸ್‌ಟೇಬಲ್ ( ಹೆಚ್‌ಸಿ/ ಪಿಸಿ) 200 

ಒಟ್ಟು 

| 322 
ಮೇಲೆ ಓದಲಾದ (2) ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿ ರವರು ಹೀಗೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಮಂಜೂರಾಗಿರುವ ಹುದ್ದೆಗಳನ್ನು ಆಡಳಿತಾತ್ಮಕ 
ಕಾರಣಗಳಿಗಾಗಿ ಕೇಂದ್ರಸ್ಥಾನ ಮತ್ತು ಪೊಲೀಸ್ ವಲಯ ಕೇಂದ್ರ ಕಛೇರಿಗಳ ವ್ಯಾಪ್ತಿಯಲ್ಲಿ ಹಂಚಿಕೆ ಮಾಡುವುದು ಅವಶ್ಯಕವಾಗಿದೆ ಎಂದು ತಿಳಿಸಿ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ ಒಇ 189 ಪೊಸಿಪ 2016 , ಬೆಂಗಳೂರು, ದಿನಾಂಕ: 30/03/ 2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಭ್ರಷಾಚಾರ ನಿಗ್ರಹ ದಳಕ್ಕೆ ಸೃಜಿಸಲಾಗಿರುವ ಒಟ್ಟು 322 ಹುದ್ದೆಗಳನ್ನು ಆಡಳಿತಾತ್ಮಕ 
ಕಾರಣಗಳಿಗಾಗಿ ಕೇಂದ್ರಸ್ಥಾನ ಮತ್ತು 07 ಸಂಖ್ಯೆಯ ಪೊಲೀಸ್ ವಲಯ ಕೇಂದ್ರ ಕಛೇರಿಗಳ ವ್ಯಾಪ್ತಿಯಲ್ಲಿ ಅನುಬಂಧದಲ್ಲಿ ನೀಡಲಾಗಿರುವಂತೆ ಹಂಚಿಕೆ 
ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ) 
ಸರ್ಕಾರದ ಆದೇಶ ಸಂಖ್ಯೆ: ಒಣ 189 ಪೊಸಿಪ 2016 , ದಿನಾಂಕ : 03 - 2016ರ ಅನುಬಂಧ ಕೇಂದ್ರ ಸ್ಥಾನ 


75 


ಹುದ್ದೆಗಳ 


ಕ್ರ. ಸಂ . 


ಹುದ್ದೆಗಳ ಪದನಾಮ 


ಸಂಖ್ಯೆ 


ಎಡಿಜಿಪಿ 


01 


ಐಜಿಪಿ 


01 


01 


ಎಸ್ಪಿ ( ಬೆಂಗಳೂರು ನಗರ) 
ಎಸ್ಪಿ (ಕೇಂದ್ರ ಸ್ಥಾನ) 
ಎಸ್‌ಪಿ ( ಆಡಳಿತ) 
ಡಿವೈಎಸ್‌ಪಿ 
ಪೊಲೀಸ್ ನಿರೀಕ್ಷಕರು 

ಹೆಡ್ ಕಾನ್ಸ್‌ಟೇಬಲ್ 
9 | ಸೊಲೀಸ್ ಕಾನ್ಸ್‌ಟೇಬಲ್ 


06 


17 


30 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೩ , ೨೦೧೬ 


೫೩೭ 


ವಲಯಗಳು 


ವಲಯ 


ಜಿಲ್ಲೆ / ಘಟಕಗಳು 


ಕೇಂದ್ರ ವಲಯ ಬೆಂಗಳೂರು 


ಬೆಂಗಳೂರು ಜಿಲ್ಲೆ 
ಕೋಲಾರ /ಕೆಜಿಎಫ್ 
ತುಮಕೂರು 
ರಾಮನಗರ 
ಚಿಕ್ಕಬಳ್ಳಾಪುರ 


ಈ ಹುದ್ದೆಗಳ ಸಂಖ್ಯೆ 
ಎಸ್ಪಿ | ಡಿವೈಎಸ್ಪಿ | ಪಿಐ ಹೆಚ್ಸಿ ಪಿಸಿ 

_ 2 | 2 | 4 | 
2 | 2 | 4 
2 | 1 | 4 
2 | 1 
2 | 1 | 4 
10 | 7 || 20 
2 | 2 | 
2 | 1 


ಮೈಸೂರು ಜಿಲ್ಲೆ / ಮೈಸೂರು ನಗರ 
ಮಂಡ್ಯ 
ಹಾಸನ 


ದಕ್ಷಿಣ ವಲಯ , ಮೈಸೂರು 


ಕೊಡಗು 


6 


. 


1 2 | 2 | 4 | 


ಚಾಮರಾಜನಗರ 

ಒಟ್ಟು 
ಬೆಳಗಾವಿ ಜಿಲ್ಲೆ/ 

ಬೆಳಗಾವಿ 
ನಗರ 

ಧಾರವಾಡ ಜಿಲ್ಲೆ/ ಹುಬ್ಬಳ್ಳಿ - ಧಾರವಾಡ ನಗರ 
ಉತ್ತರ ವಲಯ, ಬೆಳಗಾವಿ 

| ವಿಜಯಪುರ 
ಬಾಗಲಕೋಟೆ 
ಗದಗ 

ಒಟ್ಟು 
ಪಶ್ಚಿಮ ವಲಯ , ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ/ ಮಂಗಳೂರು ನಗರ 

ಉತ್ತರ ಕನ್ನಡ ಜಿಲ್ಲೆ, ಕಾರವಾರ | 
ಚಿಕ್ಕಮಗಳೂರು 
ಉಡುಪಿ 


2 


| 


2 


| 
| 
| 
| 


1 


10 
2 
2 
2 


| 
| 
| 
| 
| 


1 
8 
2 
1 
1 


| 4 | 
| 20 
| 5 
| 4 
| 


- 


ఒట్టు 


- 


ಪೂರ್ವ ವಲಯ , ದಾವಣಗೆರೆ 


8 
2 
2 


| 
| 
| 


5 
2 
1 | 


| 


ದಾವಣಗೆರೆ 
ಚಿತ್ರದುರ್ಗ 
ಹಾವೇರಿ 
ಶಿವಮೊಗ್ಗ 


- 


ಒಟ್ಟು 


- 


| 


5 


ಕಲಬುರಗಿ 


2 


| 


ಈಶಾನ್ಯ ವಲಯ , ಕಲಬುರಗಿ 


ಬೀದರ್‌ 


- 


ಯಾದಗಿರಿ 


- 


ಬಳ್ಳಾರಿ ವಲಯ , ಬಳ್ಳಾರಿ 


ಒಟ್ಟು 
ಬಳ್ಳಾರಿ 
ರಾಯಚೂರು 
ಕೊಪ್ಪಳ 
ಒಟ್ಟು 


-- 


| 


6 


| 


5 


| 12 


ಒಟ್ಟು 


29 


| 58 | 


40 


| 120 | 


PR-300 


ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಎ ) 


೫೩೮ 


ವಿಷಯ : 


ಓದಲಾಗಿದೆ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 

ಭಾಗ ೧ 
ಒಳಾಡಳಿತ ಸಚಿವಾಲಯ 
ಶ್ರೀ ಎಸ್. ಆರ್ . ಸೂಡಿ, ಕಾನೂನು ಅಧಿಕಾರಿ ( ಹಿ .) ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯ , ಬೆಂಗಳೂರು ಇವರ ವಿರುದ್ಧದ 
ಇಲಾಖೆ ವಿಚಾರಣೆ ಕುರಿತು. 
1) ಡಾ || ಚಿದಾನಂದ ದುಂಡಪ್ಪ , ಸರ್ಕಾರಿ , ವಕೀಲರು ಇವರ ದೂರಿನ ಪತ್ರ ದಿನಾಂಕ : 01 - 04 - 2015 . 
2 ) ಕಾರಣ ಕೇಳುವ ಸೂಚನಾ ಪತ್ರ: ಸಂಖ್ಯೆ: ಒಣ 194 ಪಿಪಿಇ 2015 , ದಿನಾಂಕ : 16 -12 - 2015. 
3) ಶ್ರೀ ಎಸ್.ಆರ್. ಸೂಡಿ, ಕಾನೂನು ಅಧಿಕಾರಿ ( ಹಿ. ಸ) ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯ , ಬೆಂಗಳೂರು ಇವರ 
ಸಮಜಾಯಿಷಿ ದಿನಾಂಕ : 31 - 12 -2015 . 
4) ಅಭಿಯೋಗ ಇಲಾಖೆಯ ಪತ್ರ ಸಂಖ್ಯೆ : ಡಿಪಿಎನ್: ದೂರು: 12 - 2015 - 16, ದಿನಾಂಕ: 18 - 02 - 2016 . 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರಲ್ಲಿ ಡಾ|| ಚಿದಾನಂದ ದುಂಡಪ್ಪ, ಸರಿಕಾರ ವಕೀಲರು ಕಾಳಮ್ಮ ನಗರ , ಯಲ್ಲಾಪುರ, ಉತ್ತರ ಕನ್ನಡ 
ಜಿಲ್ಲೆ ಇವರು ಶ್ರೀ ಎಸ್.ಆರ್. ಸೂಡಿ, ಕಾನೂನು ಅಧಿಕಾರಿ ( ಹಿ.) ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯ , ಬೆಂಗಳೂರು, ಇವರು ತಮ್ಮ ಪತ್ನಿಯವರಿಗೆ 
ಹಂಚಿಕೆಯಾದ ಸರ್ಕಾರಿ ವಸತಿಗೃಹದಲ್ಲಿ ದಿನಾಂಕ: 25 - 07 -2008 ರಿಂದ 01 - 08 - 2013 ರವರೆಗೆ ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು, ಮತ್ತು 
13 - 07 - 2012 ರಿಂದ 01 - 08 - 2013 ರವರೆಗೆ ಕೃಷಿ ಇಲಾಖೆ, ಬೆಂಗಳೂರು ಇಲ್ಲಿ ನಿಯೋಜನೆ ಮೇರೆಗೆ ಹಾಗೂ ದಿನಾಂಕ:01 - 08 - 2014 ರಿಂದ 
ಇಲ್ಲಿಯವರೆಗೂ ವಾಸ ಮಾಡುತ್ತಿದ್ದರೂ ಕೂಡ ತಮ್ಮ ಸಂಬಳದಲ್ಲಿ ಸರ್ಕಾರಕ್ಕೆ ತಿಳಿಸದೇ ಮನೆ ಬಾಡಿಗೆ ಭತ್ಯೆಯನ್ನು ಪಡೆದು ಕೊಂಡು ನಿಯಮ 
ಉಲ್ಲಂಘನೆ ಮಾಡಿ ದುರ್ನಡತೆ ಎಸಗಿರುತ್ತಾರೆಂದು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (2) ರಲ್ಲಿ ಸದರಿ ದೂರಿನ ಬಗ್ಗೆ ಶ್ರೀ ಎಸ್. ಆರ್ . ಸೂಡಿ, ಕಾನೂನು ಅಧಿಕಾರಿ ( ಹಿ.) ನಾಗರಿಕ ಹಕ್ಕು ಜಾರಿ 
ನಿರ್ದೇಶನಾಲಯ , ಬೆಂಗಳೂರು ಇವರಿಗೆ ಕಾರಣ ಕೇಳುವ ಸೂಚನಾ ಪತ್ರವನ್ನು ನೀಡಿ ಅವರ ಸಮಜಾಯಿಷಿಯನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 3) ರಲ್ಲಿ ಶ್ರೀ ಎಸ್. ಆರ್. ಸೂಡಿ, ಕಾನೂನು ಅಧಿಕಾರಿ ( ಹಿ.) ಇವರು ದಿನಾಂಕ: 26 - 08 - 2008 ರಿಂದ 
31 - 05 - 2013 ರವರೆಗೆ ಬೆಂಗಳೂರಿನ ಸರ್ಕಾರಿ ವಸತಿ ಗೃಹದಲ್ಲಿ ನಂತರ ಆಗಸ್ಟ್ 2013 ರಿಂದ ಜುಲೈ 2014 ರವರೆಗೆ ಕಲಬುರಗಿ ಸರ್ಕಾರಿ ವಸತಿ 
ಗೃಹದಲ್ಲಿ ವಾಸವಾಗಿದ್ದೇನೆ ಎಂದು ಜೂನ್ 2013 ಮತ್ತು ಜುಲೈ 2013, ನಂತರ ಆಗಸ್ಟ್ 2014 ರಲ್ಲಿ ಸರ್ಕಾರಿ ವಸತಿ ಗೃಹದಲ್ಲಿ ವಾಸವಾಗಿರುವುದಿಲ್ಲ 
ಎಂದು ತಿಳಿಸಿರುತ್ತಾರೆ. ಕಾರಣ ಕೇಳುವ ಸೂಚನಾ ಪತ್ರದಲ್ಲಿ ಸೂಚಿಸಿದಂತೆ ರೂ . 4,17,485/ - ಮನೆ ಬಾಕಿ ಬಾಡಿಗೆ ಆಗುವುದಿಲ್ಲ. ಆದರೆ ರೂ . 3 ,87,271/ 
ಮಾತ್ರ ಆಗುತ್ತದೆ. ಅದರಲ್ಲಿ ರೂ . 91,440/ - ಈಗಾಗಲೇ ಕಟಾವಣೆ ಮಾಡಿದ್ದೇನೆ. ಬಾಕಿ ರೂ . 2,95,831/- ಬಾಕಿ ಇರುತ್ತದೆ. ಸದರಿ ಹಣವನ್ನು ಜನವರಿ 
2016 ರಿಂದ ಜುಲೈ 2016 ರವರೆಗೆ ಕಟಾವಣೆ ಮಾಡಲು ಸಿದ್ಧನಿದ್ದೇನೆ ಎಂದು ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 4) ರಲ್ಲಿ ಅಭಿಯೋಗ ನಿರ್ದೇಶಕರು ಶ್ರೀ ಎಸ್. ಆರ್ . ಸೂಡಿ, ಕಾನೂನು ಅಧಿಕಾರಿ ( ಹಿ.) ನಾಗರಿಕ ಹಕ್ಕು ಜಾರಿ 
ನಿರ್ದೇಶನಾಲಯ , ಬೆಂಗಳೂರು, ಇವರಿಂದ ರೂ . 2, 94 ,380/- ರ ಮನೆ ಬಾಡಿಗೆ ಭತ್ಯೆಯನ್ನು ವಸೂಲಿ ಮಾಡಬೇಕಾಗಿರುತ್ತದೆ. ಎಂಬುದಾಗಿ ತಮ್ಮ 
ಅಭಿಪ್ರಾಯವನ್ನು ನೀಡಿರುತ್ತಾರೆ. ಆದುದರಿಂದ ಶ್ರೀ ಎಸ್ . ಆರ್. ಸೂಡಿ, ಕಾನೂನು, ಅಧಿಕಾರಿ ( ಹಿ.) ಇವರು ಕಾನೂನು ಬಾಹಿರವಾಗಿ ಮನೆ ಬಾಡಿಗೆ 

ದಿರುವ ಬಗ್ಗೆ ತಮ್ಮ ಲಿಖಿತ ಹೇಳಿಕೆಯಲ್ಲಿ ತಪ್ಪನ್ನು ಒಪ್ಪಿಕೊಂಡು ಪಡೆಯಲಾಗಿದ್ದ ಹೆಚ್ಚುವರಿ ಮನೆ ಬಾಡಿಗೆ ಮೊತ್ತವನ್ನು ಸರ್ಕಾರಕ್ಕೆ ಮರು 
ಪಾವತಿಸಲು ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತು ಅಭಿಯೋಗ ನಿರ್ದೇಶಕರು ಶ್ರೀ ಎಸ್. ಆರ್. ಸೂಡಿ, ಇವರು ಪಾವತಿ ಮಾಡಬೇಕಾದ ಮೊತ್ತ ರೂ . 
2,94 , 380/ - ಎಂದು ದೃಢೀಕರಿಸುವುದರಿಂದ ಸದರಿ ಮೊತ್ತವನ್ನು ಶ್ರೀ ಎಸ್. ಆರ್. ಸೂಡಿ, ಕಾನೂನು ಅಧಿಕಾರಿ ( ಹಿ .) ಇವರಿಂದ ವಸೂಲಿ 
ಮಾಡುವುದರೊಂದಿಗೆ ಸದರಿಯವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಬೀರದಂತೆ ತಡೆಯಿಡಿಯುವ ದಂಡನೆಯನ್ನು ವಿಧಿಸಲು 
ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 194 ಪಿಪಿಇ 2015 , ಬೆಂಗಳೂರು, ದಿನಾಂಕ : 31 - 03 - 2016 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಎಸ್. ಆರ್ . ಸೂಡಿ, ಕಾನೂನು ಅಧಿಕಾರಿ ( ಹಿ.) ನಾಗರಿಕ ಹಕ್ಕು ಜಾರಿ 
ನಿರ್ದೇಶನಾಲಯ , ಬೆಂಗಳೂರು ಇವರು ಸರ್ಕಾರದಿಂದ ಹೆಚ್ಚುವರಿಯಾಗಿ ಪಡೆದಿರುವ ಮೊತ್ತ ರೂ . 2 ,94 ,380/- ( ಎರಡು ಲಕ್ಷ ತೊಂಭತ್ತು ನಾಲ್ಕು ಸಾವಿರ 
ಮೂರುನೂರು ಎಂಭತ್ತು) ಗಳನ್ನು ವಸೂಲಿ ಮಾಡುವುದರೊಂದಿಗೆ ಸದರಿಯವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಬೀರದಂತೆ 
ತಡೆಯಿಡಿಯುವ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ 
P . R . 301 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
S . C . 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ಪೋಲಿಸ್ ಸೇವೆಗಳು - 1 ) 

ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ಮಂಜುನಾಥ ಸಿ. ಟಿ., ಸಹಾಯಕ ಉಪನ್ಯಾಸಕರು, ಸಿ. ಪಿ. ವಿಭಾಗ ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 

ಇವರು ಸ್ನಾತಕೋತ್ತರ ಪದವಿ ಪಡೆದ ದಿನಾಂಕದಿಂದಲೇ ಇವರ ಹುದ್ದೆಯನ್ನು ಉಪನ್ಯಾಸಕರ ಹುದ್ದೆಗೆ 
ಮೇಲ್ದರ್ಜೆಗೇರಿಸುವ ಬಗ್ಗೆ . 


16 


ಭಾಗ ೧ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೨೩, ೨೦೧೬ 

೫೩೯ 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 241 ಟಿಪಿಇ 82 , ದಿನಾಂಕ: 11 -06 - 1986 

2) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 241 ಟಿಪಿಇ 82 , ದಿನಾಂಕ: 09 - 09 - 1986 
3 ) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 319 ಟಿಪಿಇ 05, ದಿನಾಂಕ : 17 - 03 - 2007 
4) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 319 ಟಿಪಿಇ 05, ದಿನಾಂಕ: 18 -06 - 2008 

5) ಪತ್ರ ಸಂಖ್ಯೆ: ಡಿಟಿಇ 79 ಇಎಸ್‌ಟಿ 2 ( ಬಿ) 2015 /2752 , ದಿನಾಂಕ : 26 - 11 - 2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಆದೇಶದಲ್ಲಿ , ತಾಂತ್ರಿಕ ಶಿಕ್ಷಣ ಇಲಾಖೆಯ ಪಾಲಿಟೆಕ್ನಿಕ್ ವಿಭಾಗದಲ್ಲಿನ ತಾಂತ್ರಿಕ ವಿಷಯದ ಸಹಾಯಕ 
ಉಪನ್ಯಾಸಕರು ಪದವಿ ವಿದ್ಯಾರ್ಹತೆಯನ್ನು ಹೊಂದಿದ್ದಲ್ಲಿ ಅವರ ಹುದ್ದೆಯನ್ನು ಉಪನ್ಯಾಸಕರ ಹುದ್ದೆಗೆ ಉನ್ನತ್ತೀಕರಿಸಿ ಬಡ್ತಿ ನೀಡಲು ಅವಕಾಶ 
ಕಲ್ಪಿಸಲಾಗಿದೆ. ಅದೇ ರೀತಿ, ಭವಿಷ್ಯದಲ್ಲಿ ಪದವಿ ವಿದ್ಯಾರ್ಹತೆಯನ್ನು ಹೊಂದುವ ಸಹಾಯಕ ಉಪನ್ಯಾಸಕರಿಗೂ ಸಹ ಅವರ ಹುದ್ದೆಯನ್ನು ಉಪನ್ಯಾಸಕರ 
ಹುದ್ದೆಗೆ ಉನ್ನತೀಕರಿಸಿ ಬಡ್ತಿ ನೀಡಲು ಕಲ್ಪಿಸಲಾಗಿದೆ. 
2. ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಆದೇಶದಲ್ಲಿ , ಸರ್ಕಾರದ ಆದೇಶ ಸಂಖ್ಯೆ ಇಡಿ 241 ಟಿಪಿಇ 82 , ದಿನಾಂಕ: 11 - 06 -1986ಕ್ಕೆ ಕೆಳಕಂಡಂತೆ 

ಸೇರ್ಪಡೆಗೊಳಿಸಿ ಆದೇಶಿಸಲಾಗಿದೆ. 
(2) the existing Assistant Lecturers who possess Degree qualification in Engineering Technology or second class diploma in 
engineering and TTTI Diploma with 5 years professional and or teaching experience or AMIE (by examination ) with 2 years 
professional and or teaching experience be promoted as Lecturers by upgrading the post held by them . Those Assistant 

Lecturers who acquire the qualification in future shall also be similarly promoted . 
3. ಮೇಲೆ ಓದಲಾದ ಕ ಮ ಸಂಖ್ಯೆ (3) ರ ಆದೇಶದಲ್ಲಿ , ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ವ್ಯಾಪ್ತಿಯ ಪಾಲಿಟೆಕ್ನಿಕ್‌ಗಳಲ್ಲಿನ ತಾಂತ್ರಿಕೇತರ 

ವಿಭಾಗದಲ್ಲಿ Commercial practice ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಉಪನ್ಯಾಸಕರುಗಳು ದ್ವಿತೀಯ ದರ್ಜೆ ಸ್ನಾತಕೋತ್ತರ 
ಪದವಿ ವಿದ್ಯಾರ್ಹತೆ ಹೊಂದಿದ್ದು , 5 ವರ್ಷಗಳ ಸೇವೆಯನ್ನು ಪೂರೈಸಿದ್ದಲ್ಲಿ ಉಪನ್ಯಾಕರ ಹುದ್ದೆಗೆ ಉನ್ನತೀಕರಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದೇ 
ರೀತಿ, ಭವಿಷ್ಯದಲ್ಲಿ ಈ ವಿದ್ಯಾರ್ಹತೆಯನ್ನು ಹೊಂದುವ ಸಹಾಯಕ ಉಪನ್ಯಾಸಕರಿಗೂ ಸಹ ಅವರ ಹುದ್ದೆಯನ್ನು ಉಪನ್ಯಾಸಕರ ಹುದ್ದೆಗೆ 

ಉನ್ನತೀಕರಿಸಲು ಅವಕಾಶ ಕಲ್ಪಿಸಲಾಗಿದೆ. 
4. ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಆದೇಶದಲ್ಲಿ, ಮಂಜೂರಾದ ಉಪನ್ಯಾಸಕರ ಎಲ್ಲಾ ಹುದ್ದೆಗಳನ್ನು ಎಐಸಿಟಿಇ ನಿಯಮಗಳನುಸಾರ ನೇರ 

ನೇಮಕಾತಿಯಿಂದಲೇ ಭರ್ತಿ ಮಾಡಬೇಕಾದ ಕಾರಣ, ತಾಂತ್ರಿಕೇತರ ವಿಷಯದ Commercial practice ವಿಭಾಗದ ಸಹಾಯಕ 
ಉಪನ್ಯಾಸಕರುಗಳಿಗೆ ಭವಿಷ್ಯದಲ್ಲಿ ಯಾವುದೇ ಮುಂಬಡ್ತಿ ಇರುವುದಿಲ್ಲವಾದ ಕಾರಣ ಕೆಲವೊಂದು ಷರತ್ತುಗಳಿಗೊಳಪಡಿಸಿ ಒಂದು ಬಾರಿಯ 
ಕ್ರಮವಾಗಿ ( one time measure ) 45 ಸಹಾಯಕ ಉಪನ್ಯಾಸಕರ ಹುದ್ದೆಗಳನ್ನು ರಾಜ್ಯ ವೇತನ ಶ್ರೇಣಿಯಲ್ಲಿ ಉಪನ್ಯಾಸಕರ ಹುದ್ದೆಗೆ 

ಮೇಲ್ದರ್ಜೆಗೇರಿಸಲಾಗಿದೆ. 
5. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 5) ಪ್ರಸ್ತಾವನೆಯಲ್ಲಿ, ಕೆಲವು ಸಹಾಯಕ ಉಪನ್ಯಾಸಕರಿಗೆ ಅವರುಗಳ Diploma in T.T. ವಿದ್ಯಾರ್ಹತೆ ಹೊಂದಿದ 

ದಿನಾಂಕದಿಂದಲೇ ಮತ್ತು ಬಿ. ಇ. ಪದವಿ ವಿದ್ಯಾರ್ಹತೆ ಹೊಂದಿದ ದಿನಾಂಕದಿಂದಲೇ ಅವರ ಹುದ್ದೆಗಳನ್ನು ಉಪನ್ಯಾಸಕರ ಹುದ್ದೆಗೆ 
ಮೇಲ್ದರ್ಜೆಗೇರಿಸಿ , ಮೇಲಿನ ಕಂಡಕೆ 2 ರಲ್ಲಿನ ಆದೇಶದ ಸೌಲಭ್ಯವನ್ನು ವಿಸ್ತರಿಸಿರುವ ನಿದರ್ಶನಗಳಂತೆ , ತಮಗೂ ಸಹ ಈ ಆದೇಶದ 
ಸೌಲಭ್ಯವನ್ನು ಸ್ನಾತಕೋತ್ತರ ಪದವಿ ಪಡೆದ ದಿನಾಂಕದಿಂದಲೇ (ಜೂನ್- 2001) ರಾಜ್ಯ ವೇತನ ಶ್ರೇಣಿಯಲ್ಲಿ ಉಪನ್ಯಾಸಕರ ಹುದ್ದೆಗೆ 
ಮೇಲ್ದರ್ಜೆಗೇರಿಸುವ ಮೂಲಕ ವಿಸ್ತರಿಸುವಂತೆ ಶ್ರೀ ಮಂಜುನಾಥ. ಸಿ. ಟಿ. ಉಪನ್ಯಾಸಕರು, ಕಮರ್ಷಿಯಲ್ ಪ್ರಾಕ್ಟಿಸ್ ವಿಭಾಗ, ತಾಂತ್ರಿಕ ಶಿಕ್ಷಣ 
ನಿರ್ದೇಶನಾಲಯ, ಬೆಂಗಳೂರು ಇವರು ಮನವಿ ಮಾಡಿದ್ದು, ಇದು ನ್ಯಾಯಸಮ್ಮತವಾಗಿರುತ್ತದೆಂದು, ಈ ಬಗ್ಗೆ ಸೂಕ್ತ ಆದೇಶ ಹೊರಡಿಸುವಂತೆ 
ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ , ಬೆಂಗಳೂರು ಇವರು ಪ್ರಸ್ತಾಪಿಸಿರುತ್ತಾರೆ. 
ಸರ್ಕಾರವು, ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 219 ಟಿಪಿಇ 2015, ಬೆಂಗಳೂರು, ದಿನಾಂಕ: 23/03/2016. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ. ತಾಂತ್ರಿಕ ಶಿಕ್ಷಣ ಇಲಾಖೆಯ ತಾಂತ್ರಿಕೇತರ ವಿಭಾಗದ ಕಮರ್ಷಿಯಲ್ ಪ್ರಾಕ್ಟಿಸ್ ವಿಭಾಗದ 
ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಮಂಜುನಾಥ. ಸಿ. ಟಿ. ಇವರು ಎಂ . ಕಾಂ . ಸ್ನಾತಕೋತ್ತರ ಪದವಿ ಹೊಂದಿದ ದಿನಾಂಕದಿಂದ (ಜೂನ್ 
2001) ಜಾರಿಗೆ ಬರುವಂತೆ ಅವರು ಹೊಂದಿರುವ ಸಹಾಯಕ ಉಪನ್ಯಾಸಕರ ಹುದ್ದೆಯಿಂದ ಉಪನ್ಯಾಸಕರ ಹುದ್ದೆಗೆ ರಾಜ್ಯ ವೇತನ ಶ್ರೇಣಿಯಲ್ಲಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಲಾಗಿದೆ) 

ಈ ಆದೇಶವನ್ನು ಶಿಕ್ಷಣ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಶಿಇ 110 ಐಎಫ್‌ಎಸ್ 2016, ದಿನಾಂಕ: 30 - 01 - 2016ರ 
ಸಹಮತಿಯಂತೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 302 

ಎಸ್ . ವೆಂಕಟೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 


೫೪೦ 


ಭಾಗ ೧ 


ವಿಷಯ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 

ಕಂದಾಯ ಸಚಿವಾಲಯ 
ರಾಜ್ಯದಲ್ಲಿರುವ ಲಂಬಾಣಿ ತಾಂಡಾ, ಗೊಲ್ಲರಹಟ್ಟಿ, ವಡ್ಡರಹಟ್ಟಿ , ಕುರುಬರಹಟ್ಟಿ , ನಾಯಕರ ಹಟ್ಟಿ, ಮಜರೆ 
ಗ್ರಾಮ , ಹಾಡಿ , ದೊಡ್ಡಿ, ಪಾಳ್ಯ , ಕ್ಯಾಂಪ್ ಕಾಲೋನಿ ಮತ್ತು ಇತರೆ ದಾಖಲೆರಹಿತ ಜನವಸತಿ ಪ್ರದೇಶಗಳನ್ನು 
ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಬಗ್ಗೆ . 
1. ಸರ್ಕಾರದ ಸುತ್ತೋಲೆ ಸಮಸಂಖ್ಯೆ : ಆರ್‌ಡಿ 16 ಎಲ್‌ಆರ್‌ಡಿ 92 , ದಿನಾಂಕ: 15 - 02 - 1993, 
2. ಸರ್ಕಾರದ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರು ಜಿಲ್ಲಾಧಿಕಾರಿಗಳು , ಬೆಂಗಳೂರು 

ಗ್ರಾಮಾಂತರ ಜಿಲ್ಲೆ , ಬೆಂಗಳೂರು ಇವರಿಗೆ ಬರೆದಿರುವ ಅರೆ ಸರ್ಕಾರಿ ಪತ್ರ ಸಂಖ್ಯೆ : ಆರ್‌ಡಿ 3 

ಎಲ್‌ಆರ್‌ಡಿ 93 ( ಭಾ ) ದಿನಾಂಕ 25 - 06 -1994, 
3. ನಿರ್ದೇಶಕರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಇವರ ಸುತ್ತೋಲೆ 

- ಸಂಖ್ಯೆ : ತಾಂತ್ರಿಕ ಇತರೆ 25/ 94 - 95 , ದಿನಾಂಕ: 17 - 10 - 1994 . 
4. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 46 ಭೂದಾಪು 2013, ದಿನಾಂಕ: 20 - 07 - 2013. 


ರಾಜ್ಯದಲ್ಲಿ ನೆಲೆಸಿರುವ ಲಂಬಾಣಿ ( ಬಂಜಾರ) ಗೊಲ್ಲ, ಭೋವಿ, ನಾಯಕ, ಸೋಲಿಗ, ಕಾಡುಕುರುಬ , ಮುಂತಾದ ದುರ್ಬಲ ಸಮುದಾಯಗಳ 
ಜನರು ವಾಸಿಸುವ ಹಲವು ವಸತಿ ಪ್ರದೇಶಗಳು ಅರಣ್ಯ , ಬೆಟ್ಟಗುಡ್ಡಗಳ ತಪ್ಪಲು, ಖಾಸಗಿಯರ ಜಮೀನು, ಸರ್ಕಾರಿ ಗೋಮಾಳ, ಕಾವಲು ಇತ್ಯಾದಿ 
ಜಮೀನುಗಳಲ್ಲಿ ನಿರ್ಮಾಣಗೊಂಡು ಹಲವಾರು ವರ್ಷಗಳಿಂದ ಅಸ್ತಿತ್ವದಲ್ಲಿರುತ್ತವೆ. ಈ ಜನರು ಶತಮಾನಗಳಿಂದ ಇಂತಹ ಪ್ರದೇಶಗಳಲ್ಲಿ ಜನವಸತಿಗಳನ್ನು 
ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರದೆ, ತಮ್ಮದೇ ಆದ ರೀತಿ ನೀತಿ, ಜೀವನಶೈಲಿಗಳನ್ನು ರೂಢಿಸಿಕೊಂಡು ಬದುಕು ಸಾಗಿಸುತ್ತಾ ಬರುತ್ತಿದ್ದಾರೆ. 
ಇಂತಹ ದಾಖಲೆರಹಿತ ಜನವಸತಿ ಪ್ರದೇಶಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹಾಗೂ ಅವುಗಳಿಗೆ ಕಾನೂನಿನ ಸ್ಥಾನಮಾನ 
ನೀಡಲು ಮತ್ತು ಅಲ್ಲಿ ನಿರ್ಮಿಸಿಕೊಂಡಿರುವ ವಸತಿ, ಕೊಟ್ಟಿಗೆ, ಹಿತ್ತಲು ಇತ್ಯಾದಿಗಳಿಗೆ ಹಕ್ಕುಪತ್ರ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನೂ 
ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ಅವಶ್ಯವೆಂದು ಮನಗಾಣಲಾಗಿದೆ. ಈ ದಿಶೆಯಲ್ಲಿ ಸರ್ಕಾರವು ಪ್ರಥಮವಾಗಿ ರಾಜ್ಯದಲ್ಲಿರುವ ದಾಖಲೆರಹಿತ 
ಲಂಬಾಣಿ ತಾಂಡಾಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಉಲ್ಲೇಖ(1) ರಲ್ಲಿ ಓದಲಾಗಿರುವ ಸರ್ಕಾರದ ಸುತ್ತೋಲೆಯಂತೆ ಕುಟುಂಬಗಳ 
ಸಂಖ್ಯೆ: 60 , ಜನಸಂಖ್ಯೆ: 300, ಜಮೀನಿನ ವಿಸ್ತೀರ್ಣ 900 ಎಕರೆ , ಮೂಲ ಗ್ರಾಮಕ್ಕೆ ಹೊಂದಿಕೊಂಡಿರಬಾರದು ಎಂಬಿತ್ಯಾದಿ ಮಾನದಂಡಗಳನ್ನು 
ನಿಗಧಿಪಡಿಸಿ ಅರ್ಹವಿರುವ ಎಲ್ಲಾ ಲಂಬಾಣಿ ತಾಂಡಾಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಸೂಚನೆ ನೀಡಿತ್ತು. ಹಾಗೆಯೇ ಉಲ್ಲೇಖ( 2) ರ 
ಪತ್ರದಲ್ಲಿ ಜನಸಂಖ್ಯೆ 500 ಕ್ಕಿಂತ ಮೇಲ್ಪಟ್ಟ ಅಥವಾ ಕುಟುಂಬಗಳ ಸಂಖ್ಯೆ 100 ಕ್ಕಿಂತ ಮೇಲ್ಪಟ್ಟ ಗೊಲ್ಲರ: ನಾಯಕರ : ವಡ್ಡರಹಟ್ಟಿ , ಹ್ಯಾಮ್ಮೆಟ್‌ಗಳನ್ನು 
ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಪ್ರಸ್ತಾವನೆಗಳನ್ನು ಕಳುಹಿಸಲು ಸೂಚಿಸಲಾಗಿತ್ತು. ಉಲ್ಲೇಖ( 3) ರಲ್ಲಿ ಓದಲಾದ ಸುತ್ತೋಲೆಯಲ್ಲಿ ತಾಂಡಾಗಳನ್ನು 
ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ವಿವಿಧ ಹಂತಗಳಲ್ಲಿ ಇಲಾಖಾ ಸಿಬ್ಬಂದಿಗಳು ನಿರ್ವಹಿಸಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ವಿವರಿಸಲಾಗಿತ್ತು. 

ಈ ಪರಿವರ್ತನಾ ಕಾರ್ಯದಲ್ಲಿ ಗಣನೀಯ ಸಂಖ್ಯೆಯ ವಸತಿ ಪ್ರದೇಶಗಳು ಮೇಲ್ಕಂಡ ಸುತ್ತೋಲೆಗಳಲ್ಲಿ ನಿರ್ಧಿಷ್ಟಪಡಿಸಿದ ಮಾನದಂಡಗಳ 
ವ್ಯಾಪ್ತಿಗೊಳಪಡದೆ ಕೈಬಿಟ್ಟು ಹೋಗುತ್ತಿರುವುದು ಹಾಗೂ ಇದರ ಅನುಷ್ಠಾನದಲ್ಲಿ ಸಾಕಷ್ಟು ಗೊಂದಲ ಹಾಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿದ್ದನ್ನು 
ಗಮನಿಸಲಾಯಿತು. ಇದರ ಹಿನ್ನೆಲೆಯಲ್ಲಿ ಉಲ್ಲೇಖ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಗೊಲ್ಲರಹಟ್ಟಿ, ನಾಯಕರಹಟ್ಟಿ, ವಡ್ಡರಹಟ್ಟಿ , ಹ್ಯಾಬ್ಲೆಟ್ 
ಇತ್ಯಾದಿಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲು ವಿಧಿಸಲಾಗಿದ್ದ ಷರತ್ತನ್ನು ಸಡಿಲಗೊಳಿಸಿ “50 ಹಾಗೂ ಅದಕ್ಕಿಂತ ಹೆಚ್ಚಿನ ಮನೆಗಳಿರುವ ಅಥವಾ 
250ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವ” ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲು ಆದೇಶಿಸಲಾಯಿತು. ಆದರೆ ಸದರಿ ಸಡಿಲಿಕೆ 
ಆದೇಶವು ಲಂಬಾಣಿ ತಾಂಡಾ, ಕ್ಯಾಂಪ್, ಕಾಲೋನಿ ಮುಂತಾದ ಜನವಸತಿಗಳಿಗೂ ಅನ್ವಯವಾಗುತ್ತದೆ ಎನ್ನುವುದರ ಕುರಿತು ಸ್ಪಷ್ಟತೆ ಇರುವುದಿಲ್ಲ. ಆದ 
ಕಾರಣ ಈ ಯೋಜನೆಯ ಪ್ರಗತಿ ಕುಂಠಿತಗೊಳ್ಳುತ್ತಾ ಬಂದಿತು. 

ಮಿಗಿಲಾಗಿ ಗಣನೀಯ ಸಂಖ್ಯೆಯಲ್ಲಿರುವ ತಾಂಡಾ, ಹಟ್ಟಿ , ಹಾಡಿಗಳು ಅರಣ್ಯ ಪ್ರದೇಶ, ಗೋಮಾಳ, ಖರಾಬು , ಖಾಸಗಿಯವರ ಜಾಗ, ಕಾವಲು 
ಮುಂತಾದ ಮೀಸಲು ಪ್ರದೇಶಗಳಲ್ಲಿದ್ದು, ಇವುಗಳನ್ನು ಜಾರಿಯಲ್ಲಿರುವ ಸಾಮಾನ್ಯ ಆದೇಶದ ವ್ಯಾಪ್ತಿಯಲ್ಲಿ ತಂದು ಗ್ರಾಮಗಳಾಗಿ ಪರಿವರ್ತಿಸಲು 
ಸಾಧ್ಯವಾಗಿರುವುದಿಲ್ಲ. ಇಂತಹ ಜನವಸತಿ ಪ್ರದೇಶಗಳನ್ನು ಸಹ ಕಂದಾಯ ಗ್ರಾಮಗಳ ವ್ಯಾಪ್ತಿಗೆ ತರದೆ ಹೋದಲ್ಲಿ ಯೋಜನೆಯ ಉದ್ದೇಶ 
ಈಡೇರಿದಂತಾಗುವುದಿಲ್ಲ. ಇದಕ್ಕಾಗಿ ಆಯಾ ವರ್ಗದ ಜಮೀನುಗಳಿಗೆ ಸಂಬಂಧಪಟ್ಟ ಕಾಯ್ದೆಗಳಡಿಯಲ್ಲಿರುವ ಅವಕಾಶಗಳನ್ನು ಬಳಸಿಕೊಂಡು 
ಅರ್ಹವಾಗುವ ದಾಖಲೆರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲು ತೀರ್ಮಾನಿಸಲಾಗಿದೆ. 

ಈ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಎಲ್ಲಾ ಸುತ್ತೋಲೆ, ಅರೆ ಸರ್ಕಾರಿ ಪತ್ರ ಹಾಗೂ ಸರ್ಕಾರಿ ಆದೇಶಗಳನ್ನು ಪರಿಷ್ಕರಿಸಿ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 01 ಭೂದಾಪು 2016, ಬೆಂಗಳೂರು, ದಿನಾಂಕ 01 - 03 - 2016 . 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಲಾದಂತೆ ರಾಜ್ಯದಲ್ಲಿರುವ ಅರಣ್ಯ ಪ್ರದೇಶ, ಬೆಟ್ಟಗುಡ್ಡಗಳ ತಪ್ಪಲು, ಖಾಸಗಿಯವರ ಜಮೀನು, ಸರ್ಕಾರಿ 
ಜಮೀನು, ಖರಾಬು, ಗೋಮಾಳ , ಕಾವಲು ಇತ್ಯಾದಿ ಜಮೀನುಗಳಲ್ಲಿ ನಿರ್ಮಾಣಗೊಂಡಿರುವ ದಾಖಲೆರಹಿತ ಜನವಸತಿ ಪ್ರದೇಶಗಳಾದ ಲಂಬಾಣಿ ತಾಂಡಾ, 
ಗೊಲ್ಲರಹಟ್ಟಿ, ವಡ್ಡರಹಟ್ಟಿ, ಕುರುಬರ ಹಟ್ಟಿ , ಮಜರೆ ಗ್ರಾಮ , ನಾಯಕರ ಹಟ್ಟಿ, ಹಾಡಿ, ದೊಡ್ಡಿ, ಪಾಳ್ಯ, ಕ್ಯಾಂಪ್, ಕಾಲೋನಿ ಮುಂತಾದವುಗಳನ್ನು ಕಂದಾಯ 
ಗ್ರಾಮಗಳನ್ನಾಗಿ ಪರಿವರ್ತಿಸಲು ಹಾಗೂ ಅಲ್ಲಿಯ ನಿವಾಸಿಗಳಿಗೆ ಹಕ್ಕು ದಾಖಲಾತಿಗಳನ್ನು ನೀಡಲು ಆಯಾ ಕಾನೂನುಗಳಲ್ಲಿ ಇರುವ ಅವಕಾಶಗಳನ್ನು 
ಬಳಸಿಕೊಂಡು ಕೆಳಕಂಡ ಮಾನದಂಡಗಳನ್ನು ಅನುಸರಿಸಿ ಹೊಸದಾಗಿ ಕಂದಾಯ ಗ್ರಾಮಗಳನ್ನು ರಚಿಸಲು ಆದೇಶಿಸಿದೆ. 

1. ಕುಟುಂಬಗಳ ಸಂಖ್ಯೆ ಸುಮಾರು 50 ಅಥವಾ ಜನಸಂಖ್ಯೆ ಸುಮಾರು 250ನ್ನು ಹೊಂದಿರುವ ದಾಖಲೆರಹಿತ ಜನವಸತಿ ಪ್ರದೇಶಗಳು. 

ಗ್ರಾಮಕ್ಕಿರಬೇಕಾದ ಜಮೀನಿನ ವಿಸ್ತೀರ್ಣ ಕನಿಷ್ಠ ಸುಮಾರು 100 ಎಕರೆ ಅಥವಾ ಅದಕ್ಕೆ ಮೇಲ್ಪಟ್ಟು - ( ಈ ಷರತ್ತನ್ನು ಬೆಟ್ಟಗುಡ್ಡಗಳ 
ತಪ್ಪಲು ಮತ್ತು ಅರಣ್ಯ ಪ್ರದೇಶದೊಳಗಿನ ಜನವಸತಿ ಪ್ರದೇಶಗಳ ಪ್ರಕರಣದಲ್ಲಿ ಸಕಾರಣದ ಸಮೇತ ಸಡಿಲಸಬಹುದು). 


2 . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

೫೪೧ 
3. ಮೂಲ ಗ್ರಾಮಠಾಣಾಕ್ಕೆ ಹೊಂದಿಕೊಂಡಿರಬಾರದು ( ಅಂದಾಜು 1 ಕಿ. ಮೀ . ಅಂತರ ಸೂಕ್ತ) 

ಮೇಲ್ಕಂಡ ಮಾನದಂಡಗಳ ವ್ಯಾಪ್ತಿಗೆ ಒಳಪಡುವ ಲಂಬಾಣಿ ತಾಂಡಾ, ಗೊಲ್ಲರಹಟ್ಟಿ, ವಡ್ಡರಹಟ್ಟಿ , ಕುರುಬರ ಹಟ್ಟಿ, ನಾಯಕರ ಹಟ್ಟಿ , ಮಜರೆ 
ಗ್ರಾಮ , ಹಾಡಿ, ದೊಡ್ಡಿ, ಪಾಳ್ಯ , ಕ್ಯಾಂಪ್ , ಕಾಲೋನಿ ಮತ್ತು ಇತರೆ ದಾಖಲೆರಹಿತ ಜನವಸತಿ ಪ್ರದೇಶಗಳನ್ನು ಅನುಬಂಧದಲ್ಲಿ ವಿವರಿಸಿರುವ ವಿಧಾನಗಳನ್ನು 
ಅನುಸರಿಸಿ ಕಂದಾಯ ಗ್ರಾಮಗಳಾಗಿ ಘೋಷಿಸಲು ಹಾಗೂ ಅಲ್ಲಿಯ ನಿವಾಸಿಗಳಿಗೆ ನಿಯಮಾನುಸಾರ ಹಕ್ಕು ದಾಖಲಾತಿಗಳನ್ನು ನೀಡಲು ಕ್ರಮ 
ಕೈಗೊಳ್ಳುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಪುಟ್ಟನಂಜಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂಮಾಪನ) 

ಅನುಬಂಧ 
( ಸರ್ಕಾರದ ಆದೇಶ ಸಂಖ್ಯೆ: ಕಂಇ 01 ಭೂದಾಪು 2016 ಬೆಂಗಳೂರು, ದಿನಾಂಕ: 01- 03 - 2016ರ ಅನುಬಂಧ) 
ವಿಷಯ : ರಾಜ್ಯದಲ್ಲಿರುವ ಲಂಬಾಣಿ ತಾಂಡಾ, ಗೊಲ್ಲರಹಟ್ಟಿ, ವಡ್ಡರಹಟ್ಟಿ, ಕುರುಬರಹಟ್ಟಿ, ನಾಯಕರ ಹಟ್ಟಿ , ಮಜರೆ ಗ್ರಾಮ , 

ಹಾಡಿ, ದೊಡ್ಡಿ, ಪಾಳ್ಯ , ಕ್ಯಾಂಪ್ ಕಾಲೋನಿ ಮತ್ತು ಇತರೆ ದಾಖಲೆರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ 
ಗ್ರಾಮಗಳನ್ನಾಗಿ ಪರಿವರ್ತಿಸಲು ಅಥವಾ ಅಸ್ತಿತ್ವದಲ್ಲಿರುವ ಕಂದಾಯ ಗ್ರಾಮದ ಭಾಗವಾಗಿ ಪರಿಗಣಿಸಲು 

ಕಂದಾಯ ಹಾಗೂ ಇತರೆ ಇಲಾಖಾ ಅಧಿಕಾರಿಗಳು ಅನುಸರಿಸಬೇಕಾದ ಕ್ರಮಗಳ ಕುರಿತ ಮಾರ್ಗಸೂಚಿ. 
ಪರಿಕಲ್ಪನೆ: 
1, ಯಾವುದೇ ಒಂದು ಜನವಸತಿ ಪ್ರದೇಶವು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಬೇಕಾದರೆ ಅದಕ್ಕೆ ಸಮಾಜ ಮತ್ತು ಸರ್ಕಾರದ ಅಧಿಕೃತ 

ಮಾನ್ಯತೆ ಇರಬೇಕು. ರಾಜ್ಯದಲ್ಲಿರುವ ದುರ್ಬಲ ಮತ್ತು ಹಿಂದುಳಿದ ಸಮುದಾಯಗಳು ವಾಸಿಸುವ ಹಲವು ದಾಖಲೆ ರಹಿತ ಜನವಸತಿ 
ಪ್ರದೇಶಗಳು ಸರ್ಕಾರದ ಅಧಿಕೃತ ಮಾನ್ಯತೆ ಇಲ್ಲದೆ ಮಜರೆ ಗ್ರಾಮಗಳಾಗಿ ಅಸ್ತಿತ್ವದಲ್ಲಿರುತ್ತವೆ. ಇಂತಹ ದಾಖಲೆರಹಿತ ಮಜರೆ ಗ್ರಾಮಗಳನ್ನು 
ಅಧಿಕೃತವಾಗಿ ಗುರುತಿಸಲು ಕಂದಾಯ ಗ್ರಾಮವೆಂದು ಸರ್ಕಾರದಿಂದ ಘೋಷಿಸಲಾಗುತ್ತದೆ. 
ದಾಖಲೆರಹಿತ ಜನವಸತಿ ಪ್ರದೇಶಗಳು ಸಾಮಾನ್ಯವಾಗಿ ತಾಂಡಾ, ಹಟ್ಟಿ , ಹಾಡಿ, ದೊಡ್ಡಿ, ಪಾಳ್ಯ, ಮಜರೆ, ಕ್ಯಾಂಪ್, ಕಾಲೋನಿ 
ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಡುತ್ತವೆ. ಇಂತಹ ದಾಖಲೆರಹಿತ ಜನವಸತಿ ಪ್ರದೇಶಗಳನ್ನು ಹೊಸದಾಗಿ ಕಂದಾಯ ಗ್ರಾಮವೆಂದು 
ಘೋಷಿಸಲು ಇಲ್ಲವೆ ಅದನ್ನು ಹಾಲಿ ಇರುವ ಕಂದಾಯ ಗ್ರಾಮದ ಭಾಗವಾಗಿ ಪರಿಗಣಿಸಲು ಅಥವಾ ಅಸ್ತಿತ್ವದಲ್ಲಿರುವ ಗ್ರಾಮದಲ್ಲಿ 

ಸೇರ್ಪಡೆಗೊಳಿಸಿಕೊಳ್ಳಲು ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಪ್ರಕರಣ 5ರ ಅಡಿಯಲ್ಲಿ ಅಧಿಸೂಚನೆ ಹೊರಡಿಸಲಾಗುತ್ತದೆ. 
3 . ಈ ರೀತಿ ಅಧಿಸೂಚನೆಗೊಂಡ ತಾಂಡಾ, ಹಟ್ಟಿ , ಹಾಡಿ ಇತ್ಯಾದಿ ದಾಖಲೆರಹಿತ ಜನವಸತಿ ಪ್ರದೇಶಗಳು ಕಂದಾಯ ಗ್ರಾಮಗಳಾಗಿ 
ಪರಿವರ್ತನೆಗೊಂಡಿರುವುದಕ್ಕೆ ಸೂಚಕವಾಗಿ ಅವಕ್ಕೆ ಲಗತ್ತು ಮಾಡಲಾಗಿರುವ ಕೃಷಿ ಇತ್ಯಾದಿ ವಿವಿಧ ವರ್ಗದ ಜಮೀನುಗಳಿಗೆ ಪ್ರತ್ಯೇಕವಾದ 

ಟಿಸಿ, ಆಕಾರ್‌ಬಂದ್ ಇತ್ಯಾದಿ ಭೂದಾಖಲೆಗಳು ಸಿದ್ಧಗೊಳ್ಳುತ್ತವೆ. ಅದರಲ್ಲಿ ಗ್ರಾಮಠಾಣವಾಗಿ ಪರಿಗಣಿತವಾದ ಪ್ರದೇಶಕ್ಕೆ 
ಪಂಚಾಯತಿ/ಸ್ಥಳೀಯ ಸಂಸ್ಥೆಗಳ ದಾಖಲೆಗಳು ರೂಪಗೊಳ್ಳುತ್ತವೆ. ಕಂದಾಯ ಗ್ರಾಮವನ್ನು ಘಟಕವಾಗಿ ಪರಿಗಣಿಸಿ ತಮ್ಮ 
ಕಾರ್ಯಯೋಜನೆಗಳನ್ನು ರೂಪಿಸುವ ಇತರೆ ಇಲಾಖೆಗಳು ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹೊಸದಾಗಿ ಸೃಷ್ಟಿಸಿಕೊಳ್ಳುತ್ತವೆ. 
ಹೊಸ ಕಂದಾಯ ಗ್ರಾಮವು ಯಾವ ಮೂಲ ಗ್ರಾಮ /ಗ್ರಾಮಗಳಿಂದ ಬೇರ್ಪಟ್ಟು ರಚನೆಯಾಗಿದೆಯೋ ಅಂತಹ ಮೂಲ ಗ್ರಾಮದ 
ಭೂದಾಖಲೆಗಳು , ಪಂಚಾಯ್ತಿ / ಸ್ಥಳೀಯ ಸಂಸ್ಥೆಗಳ ದಾಖಲೆಗಳು ಹಾಗೂ ಇತರೆ ಇಲಾಖೆ/ ಶಾಸನಬದ್ಧ ಪ್ರಾಧಿಕಾರಗಳ ದಾಖಲೆಗಳು ಸಹ 
ಅಗತ್ಯ ಬದಲಾವಣೆಗಳೊಂದಿಗೆ ಕಾಲೋಚಿತಗೊಳ್ಳಬೇಕಾಗುತ್ತದೆ. ತಾಂಡಾ ಇತ್ಯಾದಿಗಳು ಅಧಿಸೂಚಿತ ಗ್ರಾಮದ ಭಾಗವಾಗಿ ಅಥವಾ ಗ್ರಾಮದ 
ವ್ಯಾಪ್ತಿಗೆ ಸೇರ್ಪಡೆಯಾದಾಗ ಆ ಜನವಸತಿ ಪ್ರದೇಶವನ್ನು ಗ್ರಾಮಠಾಣವಾಗಿ ಪರಿಗಣಿಸಿ ಭೂದಾಖಲೆಗಳು ಹಾಗೂ ಪಂಚಾಯಿತಿ 
ದಾಖಲೆಗಳಲ್ಲಿ ಅಗತ್ಯ ನಮೂದು / ತಿದ್ದುಪಡಿಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಜೊತೆಗೆ ಅಂತಹ ತಾಂಡಾ ಇತ್ಯಾದಿ ದಾಖಲೆ ರಹಿತ 
ಜನವಸತಿ ಪ್ರದೇಶಗಳಲ್ಲಿ ವಾಸವಿರುವ ಜನರು ವಾಸ ಹಾಗೂ ಇತರೆ ಉದ್ದೇಶಗಳಿಗೆ ಬಳಸುತ್ತಿರುವ ಜಾಗಗಳಿಗೆ ಅಧಿಕೃತ ಸ್ವಾಧೀನದ ಹಕ್ಕು 
ನೀಡುವ ಕಾರ್ಯವೂ ಆಗಬೇಕಾಗುತ್ತದೆ. ಇಷ್ಟೆಲ್ಲಾ ಪ್ರಕ್ರಿಯೆಗಳು ಜರುಗಿದ ನಂತರವೇ ತಾಂಡಾ, ಹಟ್ಟಿ, ಹಾಡಿ ಇತ್ಯಾದಿ ದಾಖಲೆ ರಹಿತ 
ಜನವಸತಿ ಪ್ರದೇಶಗಳು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆಗೊಂಡಿವೆ ಎಂದು ಪರಿಗಣಿಸಲ್ಪಡುತ್ತದೆ . 
ಮೇಲ್ಕಂಡ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಳಕಂಡ 6 ಹಂತಗಳಲ್ಲಿ ನಡೆಸಬೇಕಾಗುತ್ತದೆ. 
5 . ಹೊಸ ಕಂದಾಯ ಗ್ರಾಮ ರಚನೆಯ ಹಂತಗಳು: 

1. ಪ್ರಸ್ತಾವನೆ ರೂಪಿಸುವ ಹಂತ 
2. ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವ 

ವಿಚಾರಣೆ ನಡೆಸುವ ಹಂತ 
ಅಂತಿಮ ಅಧಿಸೂಚನೆ ಹೊರಡಿಸುವ ಹಂತ 
ಅಂತಿಮ ಅಧಿಸೂಚನೆಯ ನಂತರ ಭೂದಾಖಲೆಗಳನ್ನು ಸಿದ್ಧಪಡಿಸುವ / ಅಮಲು ಮಾಡಿ ಸ್ವತಂತ್ರ ಗ್ರಾಮವಾಗಿ ಅಸ್ತಿತ್ವಕ್ಕೆ ತರುವ 
ಹಂತ. 


೫೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


6 , 


ಹೊಸದಾಗಿ ಕಂದಾಯ ಗ್ರಾಮವಾಗಿ ಪರಿವರ್ತನೆಯಾದ ಅಥವಾ ಅಸ್ತಿತ್ವದಲ್ಲಿರುವ ಕಂದಾಯ ಗ್ರಾಮದ ಭಾಗವಾಗಿ ಘೋಷಿತವಾದ 
ತಾಂಡಾ ಇತ್ಯಾದಿ ಜನವಸತಿ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕು ದಾಖಲೆಗಳನ್ನು ನೀಡುವ ಮತ್ತು ಗ್ರಾಮ ಪಂಚಾಯತಿ/ಸ್ಥಳೀಯ 

ಸಂಸ್ಥೆಗಳ ದಾಖಲೆಗಳನ್ನು ಕಾಲೋಚಿತಗೊಳಿಸುವ ಹಂತ. 
6 . ಪ್ರಸ್ತಾವನೆ ರೂಪಿಸುವ ಹಂತ: 

ಸರ್ಕಾರದ ಆದೇಶದಲ್ಲಿ ನಿಗಧಿಪಡಿಸಿದ ಮಾನದಂಡಗಳಂತೆ ಅರ್ಹತೆ ಪಡೆಯುವ ತಾಂಡಾ, ಹಟ್ಟಿ , ಹಾಡಿ ಇತ್ಯಾದಿ ಜನವಸತಿ ಪ್ರದೇಶಗಳನ್ನು 
ಕಂದಾಯ ಗ್ರಾಮವಾಗಿ ಪರಿವರ್ತಿಸಲು ಅಥವಾ ಹಾಲಿ ಇರುವ ಗ್ರಾಮದ ಭಾಗವಾಗಿ ಪರಿಗಣಿಸಲು ತಾಲ್ಲೂಕು ಮಟ್ಟದಲ್ಲಿ ಕೆಲಸ ಮಾಡುವ ಹಿರಿಯ 
ಕಂದಾಯ ಅಧಿಕಾರಿಗಳೇ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಬೇಕು. ಸದರಿ ದಾಖಲೆರಹಿತ ಜನವಸತಿಯನ್ನು ಕಂದಾಯ ಗ್ರಾಮವಾಗಿ 
ಘೋಷಿಸಲು ಅಥವಾ ಕಂದಾಯ ಗ್ರಾಮದ ಭಾಗವಾಗಿ ಪರಿಗಣಿಸಲು, ಪರಿವರ್ತನೆಯಾಗುವ ಆ ಗ್ರಾಮಗಳಿಗೆ ಯಾವ ಹೆಸರನ್ನಿಡಬೇಕೆಂಬುದರ ಬಗ್ಗೆ 
ಸ್ಥಳೀಯರ ಅಭಿಪ್ರಾಯ ಅಗತ್ಯ . ಈ ರೀತಿ ಅಭಿಪ್ರಾಯವನ್ನು ಪಡೆಯುವಾಗ ಅದ್ಯತೆ ಮೇಲೆ ಕನಿಷ್ಠ ಮೂರು ಹೆಸರುಗಳನ್ನು ಗ್ರಾಮಸ್ಥರಿಂದ ಕೇಳಿ 
ಪಡೆಯಬೇಕು. ಇಂತಹ ಹೆಸರುಗಳ ಪೈಕಿ ಒಂದನ್ನು ಸ್ಥಳೀಯರು ಹೇಳಿದ ಆದ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಆ ಹೆಸರು ತಾಲ್ಲೂಕಿನಲ್ಲಿ 
ಪುನರಾವರ್ತನೆಯಾಗದ ರೀತಿಯಲ್ಲಿ ಆಯ್ಕೆ ಮಾಡಬೇಕು. ಒಂದು ವೇಳೆ ತಾಂಡಾ, ಹಾಡಿ, ಹಟ್ಟಿ ಇತ್ಯಾದಿ ದಾಖಲೆರಹಿತ ಜನವಸತಿ ಪ್ರದೇಶಗಳ 
ನಿವಾಸಿಗಳು ಒಂದೇ ಹೆಸರನ್ನು ಇಡಲು ಸೂಚಿಸಿದಲ್ಲಿ ಅದನ್ನು ಚುನಾವಣೆಯಲ್ಲಿ ಅನುಸರಿವಂತೆ ಲಾಟರಿ ಎತ್ತುವ ಮೂಲಕ ಯಾವ ಜನವಸತಿ ಪ್ರದೇಶಕ್ಕೆ 
ಇಡಬೇಕೆಂದು ನಿರ್ಧರಿಸಬಹುದು. ಹಾಗೆ ಆ ಹೆಸರನ್ನು ಹೊಸದಾಗಿ ರಚಿತವಾಗುವ ಕಂದಾಯ ಗ್ರಾಮದ ಹೆಸರು ಎಂದು ಅಧಿಸೂಚನೆಯಲ್ಲಿ 
ಪ್ರಸ್ತಾಪಿಸಬೇಕು. 


6( ಎ) ಹೊಸ ಗ್ರಾಮವನ್ನು ರಚಿಸಲು ಪ್ರಸ್ತಾವನೆ ರೂಪಿಸುವಾಗ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಬೇಕು 
(1) ಮೂಲ ಗ್ರಾಮದ ನಕ್ಷೆಯಲ್ಲಿ ನೂತನ ಗ್ರಾಮವಾಗಿ ಪರಿವರ್ತಿಸಲು ಉದ್ದೇಶಿಸಿರುವ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ 

ಪ್ರದೇಶವನ್ನು ಬೇರೆ ಶಾಯಿಯಿಂದ ಸ್ಪಷ್ಟವಾಗಿ ಗುರುತಿಸುವುದು. 
( 2) ಈ ರೀತಿ ಗುರುತಿಸುವಾಗ ಮೂಲ ಗ್ರಾಮದ ಗ್ರಾಮಠಾಣದ ಗಡಿಗೆ ಹಾಲಿಯಿರುವ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶವು 

ಕೊನೆಪಕ್ಷ ಒಂದು ಕಿ. ಮೀ . ಅಂತರವಿರುವಂತೆ ನೋಡಿಕೊಳ್ಳುವುದು ಸೂಕ್ತ. 
(3) ಉದ್ದೇಶಿತ ಗ್ರಾಮಕ್ಕೆ ಕನಿಷ್ಠ (ಸುಮಾರು) 100 ಎಕರೆ ಅಥವಾ ಅದರ ಮೇಲ್ಪಟ್ಟು ವಿಸ್ತೀರ್ಣ ಸೇರುವಂತೆ ನೋಡಿಕೊಳ್ಳುವುದು ಸೂಕ್ತ. 

ಮೂಲ ಗ್ರಾಮದ ನಕಾಶೆಯಲ್ಲಿ ಹೊಸ ಗ್ರಾಮ ಬೇರ್ಪಡಿಸುವ ಬಾಲ್ಕು ಸರ್ವೆ ನಂಬರುಗಳನ್ನು ವಿಭಜಿಸಿ ಕೆಂಪು ಮಸಿಯಿಂದ ಹೊಸ 

ಗ್ರಾಮದ ಗಡಿಯನ್ನು ಗುರುತಿಸುವುದು ಹಾಗೂ ಗಡಿ ಗ್ರಾಮದ ಚೆಕ್ ಬಂದಿಯನ್ನು ದಾಖಲಿಸುವುದು. 
(5) ಈ ರೀತಿ ಗುರುತಿಸಿದ ಎರಡೂ ( ಹಳೆಯ & ಹೊಸ ಗ್ರಾಮ ) ಗ್ರಾಮಗಳಿಗೆ ಸರ್ವೆ ನಂಬರುಗಳನ್ನು ಪ್ರತ್ಯೇಕವಾಗಿ ಈಗಾಗಲೇ ಸರ್ವೆ 

ಇಲಾಖೆಯಲ್ಲಿ ಅನುಸರಿಸುತ್ತಿರುವ ಪದ್ಧತಿಗೆ ಅನುಗುಣವಾಗಿ ಒಂದರಿಂದ ಪ್ರಾರಂಭಿಸಿ ಸರ್ವೆ ನಂಬರುಗಳನ್ನು ಸೂಚಿಸುವುದು. 
ಗ್ರಾಮಗಳನ್ನು ವಿಭಜಿಸುವ ವೇಳೆಯಲ್ಲಿ ಗ್ರಾಮದ ಸರ್ವೆ ನಂ . ಗಳು ಒಂದೇ ಕಡೆ ಬರುವಂತೆ ವಿಭಜಿಸತಕ್ಕದ್ದು. ಯಾವುದೇ ಕಾರಣಕ್ಕೂ 
ಸರ್ವೆ ನಂ . ಗಳನ್ನು ಉಡಾಫೆಯಾಗಿ ( ಗ್ರಾಮದ ಗಡಿಯಿಂದ ಪ್ರತ್ಯೇಕವಾಗಿ) ಬಾರದಂತೆ ಎಚ್ಚರಿಕೆ ವಹಿಸಬೇಕು. 
ಮೂಲ ಗ್ರಾಮ ಹಾಗೂ ಉದ್ದೇಶಿತ ಗ್ರಾಮದ ಸರ್ವೆ ನಂ . ಗಳನ್ನು ಯಾವುದೇ ರೀತಿ ವಿಭಜಿಸದಂತೆ ಪೂರಾ ಸ. ನಂ . ಗಳನ್ನು 
ಯಥಾವತ್ತಾಗಿ ಸೇರಿಸತಕ್ಕದ್ದು ಹಾಗೂ ಯಾವುದೇ ಕಾರಣದಿಂದ ಭಾಗಶಃ ಸರ್ವೆ ನಂ .ಗಳನ್ನು ರಾಜ್ಯಪತ್ರ ಪ್ರಕಟಣೆಯಲ್ಲಿ ಬಾರದಂತೆ 
ಗಮನಹರಿಸುವುದು . 
ಕಾವಲ್ , ಗೋಮಾಳ, ಅರಣ್ಯ ಮುಂತಾದ ಅಪಾರ ವಿಸ್ತೀರ್ಣದ ಏಕ ಸರ್ವೆ ನಂಬರ್ ಜಮೀನುಗಳಲ್ಲಿ ದಾಖಲೆ ರಹಿತ ಜನವಸತಿಗಳು 
ಬಂದಿದ್ದರೆ ಅವುಗಳನ್ನು ಕಂದಾಯ ಗ್ರಾಮವಾಗಿ ಪರಿವರ್ತಿಸುವಾಗ ಆ ಜನವಸತಿ ಪ್ರದೇಶವನ್ನೊಳಗೊಂಡಂತೆ ಅಲ್ಲಿ ಸಕ್ರಮಗೊಂಡಿರುವ 
ಜಮೀನುಗಳ ಬ್ಲಾಕ್‌ಗಳನ್ನು ಸಾಧ್ಯವಾದಷ್ಟು ಒಳಗೆ ಸೇರಿಸಿಕೊಂಡು ಗ್ರಾಮದ ಎಲ್ಲೆಯು ಸದರಿ ಸರ್ವೆ ನಂಬರಿನ ಒಂದು ಅಂಚೆಗೆ 
ಬರುವಂತೆ ಗಡಿ ಗುರುತು ಮಾಡಿ ಮೇಲ್ಕಂಡ ಮಾನದಂಡಗಳನ್ನನುಸರಿಸಿ ಒಟ್ಟು ವಿಸ್ತೀರ್ಣದಲ್ಲಿ ಆ ಗ್ರಾಮಕ್ಕೆ ಲಗತ್ತಾಗಬೇಕಾದ ಜಮೀನಿನ 

ವಿಸ್ತೀರ್ಣವನ್ನು ನಿಗಧಿಪಡಿಸಬೇಕು. 
(9) ಮೂಲ ಗ್ರಾಮದಿಂದ ಬೇರ್ಪಡೆಯಾದ ಹೊಸ ಗ್ರಾಮದ ವಿಸ್ತೀರ್ಣ ಮತ್ತು ಆಕಾರ ಹಾಗೂ ಉಳಿಕೆ ಗ್ರಾಮದ ವಿಸ್ತೀರ್ಣ ಮತ್ತು 

ಆಕಾರಗಳನ್ನು ಒಂದುಗೂಡಿಸಿದರೆ ಮೂಲ ಗ್ರಾಮದ ಆಕಾರಬಂದಿನ ಸರ್ವೆ ನಂ . ಗಳ ಒಟ್ಟು ವಿಸ್ತೀರ್ಣ ಮತ್ತು ಆಕಾರಕ್ಕೆ ತಾಳೆ 

ಹೊಂದಬೇಕು. 
(10) ಉದ್ದೇಶಿತ ಹೊಸ ಗ್ರಾಮದ ಗಡಿಯನ್ನು ಗುರುತಿಸಿದ ನಂತರ ಸದರಿ ನಕ್ಷೆಯಲ್ಲಿ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶದ 

ಗ್ರಾಮಠಾಣಾವನ್ನು ನಿಖರವಾದ ಅಳತೆಯಿಂದ ಗುರುತಿಸಿ ಸರ್ವೆ ನಂಬರವಾರು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕದ್ದು. ಇದಕ್ಕಾಗಿ 
ಕೆ.ಎಸ್. ಆರ್.ಎಸ್. ಎ.ಸಿ. ಇವರ ನೆರವು ಪಡೆಯಬಹುದು ಅಥವಾ ಟೋಟಲ್ ಸ್ಟೇಷನ್ ಸರ್ವೆ ವಿಧಾನವನ್ನು ಅಳವಡಿಸಿ ಗ್ರಾಮಠಾಣದ 
ವಿಸ್ತೀರ್ಣವನ್ನು ನಿಗಧಿಪಡಿಸಬಹುದು. 
ಯಾವುದಾದರೂ ದಾಖಲೆ ರಹಿತ ಜನವಸತಿ ಪ್ರದೇಶವು ಮೂಲ ಗ್ರಾಮದ ನಕ್ಷೆಯಲ್ಲಿ ಊರು/ ಗ್ರಾಮಠಾಣ ಅಥವಾ ಇತರೆ ಹೆಸರಿನಿಂದ 
ಮೊದಲೇ ಗುರುತಿಸಲ್ಪಟ್ಟಿದಲ್ಲಿ ಸದರಿ ಜನವಸತಿಯ ಪ್ರಸ್ತುತ ವ್ಯಾಪ್ತಿಯನ್ನು ನಿಖರವಾಗಿ ಗುರುತಿಸಿ ಆ ವಿಸ್ತೀರ್ಣವನ್ನೂ ಸೇರಿಸಿ 

ಗ್ರಾಮಠಾಣವೆಂದು ಘೋಷಿಸಲು ಪ್ರಸ್ತಾವನೆಯಲ್ಲಿ ಒಳಪಡಿಸಬೇಕು. 
(12) ಸದರಿ ಪ್ರದೇಶವನ್ನು ಉದ್ದೇಶಿತ ಹೊಸ ಗ್ರಾಮದ ಗ್ರಾಮಠಾಣಾ ಪ್ರದೇಶವೆಂದು ಅಧಿಸೂಚನೆಯಲ್ಲಿ ನಮೂದಿಸತಕ್ಕದು. 

ಹೀಗೆ ಗ್ರಾಮಠಾಣಾ ಪ್ರದೇಶ ಗುರುತು ಮಾಡುವಾಗ ಭವಿಷ್ಯದಲ್ಲಿ ಆಗಬಹುದಾದ ಗ್ರಾಮಠಾಣಾ ಪ್ರದೇಶದ ಬೆಳವಣಿಗೆಯನ್ನು 
ಗಮನದಲ್ಲಿಟ್ಟುಕೊಳ್ಳತಕ್ಕದ್ದು . 


(11 ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೫೪೩ 


( 14) ಹೊಸ ಗ್ರಾಮ ಮತ್ತು ಮೂಲ ಗ್ರಾಮದ ಉಳಿಕೆ ಸರ್ವೆ ನಂ . ಬಾಲ್ಕು ಬದಲಾವಣೆಯಾದ ಹೊಸ ಸರ್ವೆ ನಂಬರ್‌ಗಳು ಹಾಗೂ ಅವುಗಳ 

ಹಳೇ ಸರ್ವೆ ನಂಬರ್‌ಗಳು ಹಾಗೂ ಆಕಾರ ಒಳಗೊಂಡ ತಃಖ್ಯೆಯನ್ನು ತಯಾರಿಸತಕ್ಕದ್ದು . 

ಮೇಲೆ ಸೂಚಿಸಿದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡ ಹೊಸ ಗ್ರಾಮಗಳ ರಚನೆ ಬಗ್ಗೆ ಪ್ರಸ್ತಾವನೆ ತಯಾರಿಸತಕ್ಕದ್ದು. 

6 ( ಬಿ) ಪ್ರಸ್ತಾವನೆಯ ಜೊತೆಗೆ ಕರಡು ಪ್ರಾಥಮಿಕ ಅಧಿಸೂಚನೆಯನ್ನು ಸಿದ್ದಪಡಿಸಿ ಲಗತ್ತಿಸಬೇಕು. ಸದರಿ ಅಧಿಸೂಚನೆಯಲ್ಲಿ ತಾಂಡಾ ಇತ್ಯಾದಿ 
ಜನವಸತಿ ಪ್ರದೇಶಗಳಿಗೆ ಹಾಲಿ ಇರುವ ಹೆಸರು ಮತ್ತು ಅದಕ್ಕೆ ಪ್ರಸ್ತಾಪಿಸಲಿರುವ ಹೊಸ ಹೆಸರು ಹಾಗೂ ಅದು ಒಳಪಡುವ ಪಂಚಾಯ್ತಿಯ ವ್ಯಾಪ್ತಿಯ 
ವಿವರವನ್ನು ನಮೂದಿಸಬೇಕು. ಪ್ರಸ್ತಾಪಿತ ಹೊಸ ಕಂದಾಯ ಗ್ರಾಮಕ್ಕೆ ಸೇರಲ್ಪಡುವ ಸರ್ವೆ ನಂಬರ್ ಜಮೀನು ಮತ್ತು ವಿಸ್ತೀರ್ಣವನ್ನು ನಮೂದಿಸುವಾಗ 
ಹಳೇ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ ಹಾಗೂ ಅದಕ್ಕೆ ನೀಡುವ ಹೊಸ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣವನ್ನು ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ 
ನಮೂದಿಸಬೇಕು. ಹಾಗೇಯೇ ಗ್ರಾಮಠಾಣಕ್ಕಾಗಿ ನಿಗಧಿಪಡಿಸುವ ವಿಸ್ತೀರ್ಣವನ್ನು ಟೋಟಲ್ ಸ್ಟೇಷನ್ ಸರ್ವೆ ಮೂಲಕ ಗುರುತಿಸಿ ಅದರ ವಿಸ್ತೀರ್ಣವನ್ನು 
ಅಧಿಸೂಚನೆಯಲ್ಲಿ ತರಬೇಕು. ಹಾಗೂ ಆ ಜಾಗವು ಯಾವ ಸರ್ವೆನಂಬರ್‌ನಿಂದ ತೆಗೆಯಲಾಗಿದೆಯೋ ಅಂತಹ ಸರ್ವೆ ನಂಬರ್‌ನಿಂದ ಗ್ರಾಮ ಠಾಣಕ್ಕೆ 
ತೆಗೆದುಕೊಂಡ ವಿಸ್ತೀರ್ಣವನ್ನು ಕಡಿತಗೊಳಿಸಿ ಉಳಿದ ವಿಸ್ತೀರ್ಣವನ್ನು ಅಧಿಸೂಚನೆಯಲ್ಲಿ ಆ ಸರ್ವೆ ನಂಬರ್‌ನ ಮುಂದೆ ತರಬೇಕು. 

- 6( ಸಿ) ಕರಡು ಅಧಿಸೂಚನೆಯ ಎರಡನೇ ಭಾಗದಲ್ಲಿ ವಿಭಜನೆಯ ನಂತರ ಮೂಲ ಗ್ರಾಮದಲ್ಲಿ ಉಳಿಯುವ ಸರ್ವೆ ನಂಬರುಗಳಿಗೆ ಹಳೆ ಸರ್ವೆ 
ನಂಬರ್ ಮತ್ತು ವಿಸ್ತೀರ್ಣ ಹಾಗೂ ಅವುಗಳಿಗೆ ನೀಡುವ ಹೊಸ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣವನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಮೂಲ ಗ್ರಾಮದ 
ಗ್ರಾಮಠಾಣಕ್ಕೆ ಹೊಂದಿಕೊಂಡ ವ್ಯಾಪ್ತಿಯ ಯಾವುದಾದರೂ ಸರ್ವೆ ನಂಬರ್‌ಗಳಲ್ಲಿ ವಸತಿಗಳು ಬಂದಿದ್ದರೆ ಆ ಸರ್ವೆ ನಂಬರ್ ಭಾಗವನ್ನು 
ಗ್ರಾಮಠಾಣವೆಂದು ನಮೂದಿಸಿ ಅಧಿಸೂಚನೆಗೆ ಪ್ರಸ್ತಾಪಿಸಬೇಕು. ಹಾಗೆಯೇ ಗ್ರಾಮದ ಗಡಿಯಿಂದ 1 ಕಿ. ಮೀ . ಅಂತರದ ಒಳಗೆ ಬರುವ ವಸತಿ ಪ್ರದೇಶ 
ಅಥವಾ ಹೊಸ ಕಂದಾಯ ಗ್ರಾಮವಾಗಿ ಪರಿವರ್ತನೆಗೊಳ್ಳಲು ಅರ್ಹವಾಗದ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಅಧಿಸೂಚನೆಗೆ 
ಒಳಪಡಿಸಿ ಅವುಗಳ ವಿಸ್ತೀರ್ಣವನ್ನು ಗ್ರಾಮಠಾಣವೆಂದು ನಮೂದಿಸಬೇಕು. 

7. ಪ್ರಾಥಮಿಕ ಅಧಿಸೂಚನೆಯ ಹಂತ: 

7(1) ಈ ಹಂತದಲ್ಲಿ ತಾಲ್ಲೂಕು/ ಉಪ ವಿಭಾಗದಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು , 
ಕಂದಾಯ , ಭೂ ಮಾಪನ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಅನುಷ್ಠಾನಗೊಳ್ಳುವ ಅಂಶವನ್ನು ಗಮನದಲ್ಲಿರಿಸಿಕೊಂಡು ಪರಿಶೀಲನೆ ನಡೆಸಬೇಕು. ತಪ್ಪು 
ಒಪ್ಪುಗಳಿದ್ದಲ್ಲಿ ಅವನ್ನು ಸರಿಪಡಿಸಿ ಭೂಕಂದಾಯ ಕಾಯ್ದೆಯ ಕಲಂ 6(1)ರ ನಿಯಮ 4 ರಡಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲು 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. 

7(2) ದಾಖಲೆ ರಹಿತ ಜನವಸತಿ ಪ್ರದೇಶಗಳು ನಗರ/ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಂದಿದ್ದರೆ ಅವುಗಳನ್ನು ಕಂದಾಯ ಗ್ರಾಮವಾಗಿಸುವ 
ಅವಶ್ಯಕತೆ ಬರುವುದಿಲ್ಲ. ಆದಾಗ್ಯೂ ಅಂತಹ ಜನವಸತಿಗಳಲ್ಲಿರುವ ನಿವಾಸಿಗಳಿಗೆ ಹಕ್ಕು ದಾಖಲೆಗಳನ್ನು ನೀಡಲು ಈ ಯೋಜನೆಯನ್ನು ಬಳಸುವ ಪ್ರಸಂಗ 
ಬಂದಲ್ಲಿ ಆ ಬಗ್ಗೆ ವಾಸ್ತವ ಸ್ಥಿತಿಯನ್ನು ವಿವರಿಸಿ ಸರ್ಕಾರದ ಪೂರ್ವಾನುಮತಿ ಪಡೆದು ಮುಂದುವರೆಯಬೇಕು. 

7(3) ಜಿಲ್ಲಾಧಿಕಾರಿಗಳಿಂದ ಸ್ವೀಕೃತವಾಗುವ ಪ್ರಾಥಮಿಕ ಅಧಿಸೂಚನೆಯ ಪ್ರಸ್ತಾವನೆಗಳನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿ ಅದರಲ್ಲಿ 
ಒಳಗೊಂಡಿರುವ ತಾಂಡಾ ಇತ್ಯಾದಿ ದಾಖಲೆರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸುವ ಸಂಬಂಧ ಇತರೆ ಇಲಾಖೆಗಳು 
ಅಂದರೆ ಅರಣ್ಯ , ಪಶುಸಂಗೋಪನೆ, ಕೃಷಿ ನೀರಾವರಿ ಇತ್ಯಾದಿ ಸಂಬಂಧಿತ ಇಲಾಖೆಗಳ ಸಹಮತಿ/ ಅಭಿಪ್ರಾಯ ಅವಶ್ಯವೆನಿಸಿದಲ್ಲಿ ಅದನ್ನು 
ಪಡೆಯಬೇಕಾಗುತ್ತದೆ. ಕಂದಾಯ ಗ್ರಾಮವಾಗಿ ಪರಿವರ್ತನೆಯಾಗುವ ತಾಂಡಾ ಇತ್ಯಾದಿ ಜನವಸತಿ ಪ್ರದೇಶಗಳು ನಿರ್ಮಾಣಗೊಂಡಿರುವ ಜಮೀನುಗಳು 
ಯಾವ ಮೂಲ ಉದ್ದೇಶಕ್ಕೆ ಮೀಸಲಾಗಿಸಲ್ಪಟ್ಟಿವೆ ಎಂಬುದನ್ನು ಗಮನಿಸಿ ಆ ಉದ್ದೇಶದಿಂದ ಅವುಗಳನ್ನು ಮುಕ್ತಗೊಳಿಸುವ ಪ್ರಕ್ರಿಯೆಯನ್ನು ಜೊತೆಯಲ್ಲಿಯೇ 
ನಡೆಸಲು ಭೂಕಂದಾಯ ಕಾಯ್ದೆಯ ಸಂಬಂಧಿತ ಕಲಂಗಳಲ್ಲಿ ಸೂಚಿಸಿರುವಂತೆ ಕ್ರಮವಹಿಸಬೇಕು. 
8. ವಿಚಾರಣಾ ಹಂತ: 

ಸರ್ಕಾರದಿಂದ ಅನುಮೋದನೆಗೊಂಡು ಸ್ವೀಕೃತವಾಗುವ ಪ್ರಾಥಮಿಕ ಅಧಿಸೂಚನೆಗಳನ್ನು ಜಿಲ್ಲಾಧಿಕಾರಿಗಳು, ಸ್ಥಳೀಯ ಪಂಚಾಯ್ತಿ / ಸಂಸ್ಥೆಗಳು ಹಾಗೂ 
ಸಾರ್ವಜನಿಕರ ಮಾಹಿತಿಗಾಗಿ ಪ್ರಚುರಪಡಿಸಬೇಕು. ಈ ಸಂಬಂಧ ಸ್ವೀಕೃತವಾಗುವ ಸಲಹೆ/ಸೂಚನೆ/ ಆಕ್ಷೇಪಣೆಗಳನ್ನು ಕರ್ನಾಟಕ ಭೂಕಂದಾಯ 
ನಿಯಮಗಳು, 1967ರ ನಿಯಮ 6 ರಿಂದ 9 ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ ವಿಚಾರಣೆ ನಡೆಸಿ ತಮ್ಮ ಅಭಿಪ್ರಾಯದೊಂದಿಗೆ ಪುನಃ ಸರ್ಕಾರಕ್ಕೆ ಅಂತಿಮ 
ಅಧಿಸೂಚನೆಗಾಗಿ ಸಲ್ಲಿಸಬೇಕು. 
9. ಅಂತಿಮ ಅಧಿಸೂಚನೆ 

ಈ ಹಂತದಲ್ಲಿ ಪ್ರಾಥಮಿಕ ಅಧಿಸೂಚನೆಗೆ ಬಂದ ಸಲಹೆ/ಸೂಚನೆ/ ಆಕ್ಷೇಪಣೆಗಳ ಕುರಿತು ಜಿಲ್ಲಾಧಿಕಾರಿಗಳ ವಿಚಾರಣೆಯಿಂದ ವ್ಯಕ್ತವಾದ ಅಭಿಪ್ರಾಯ / 
ಶಿಫಾರಸ್ಸುಗಳನ್ನು ಗಮನದಲ್ಲಿರಿಸಿಕೊಂಡು ಸ್ವೀಕೃತವಾಗಿದ್ದ ಆಕ್ಷೇಪಣೆಗಳನ್ನು ಮಾನ್ಯ ಮಾಡುವ ಅಥವಾ ತಿರಿಸ್ಕರಿಸುವ ಕುರಿತು ಸೂಕ್ತ ತೀರ್ಮಾನ ಕೈಗೊಂಡು 
ಸರ್ಕಾರವು ಅಂತಿಮ ಅಧಿಸೂಚನೆಯನ್ನು ಹೊರಡಿಸುತ್ತದೆ. ಈ ರೀತಿ ಹೊರಡಿಸುವ ಅಂತಿಮ ಅಧಿಸೂಚನೆಯಲ್ಲಿ ಕಂದಾಯ ಗ್ರಾಮವಾಗಿ 
ಪರಿವರ್ತನೆಗೊಳ್ಳುವ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳು ನಿರ್ಮಾಣವಾಗಿರುವ ವಿಸ್ತೀರ್ಣದ ( ಗ್ರಾಮಠಾಣದ) ಜಾಗವನ್ನು ಅದರ 
ಮೂಲ ಉದ್ದೇಶಗಳಿಂದ ಮುಕ್ತಗೊಳಿಸಿ ಅಧಿಸೂಚನೆ ಹೊರಡಿಸಬೇಕು. ಖಾಸಗಿ ಜಮೀನುಗಳಲ್ಲಿ ನಿರ್ಮಾಣಗೊಂಡಿರುವ ತಾಂಡಾ ಇತ್ಯಾದಿ ಜನವಸತಿ 
ಪ್ರದೇಶಗಳನ್ನು ಪರಿವರ್ತಿಸುವಾಗ ಭೂ ಸುಧಾರಣಾ ಕಾಯ್ದೆಯ ನಿಯಮಗಳಿಗೆ ಅನುಸಾರ ಕ್ರಮ ಜರುಗಿಸಿ ಅಂತಿಮ ಅಧಿಸೂಚನೆ ಹೊರಡಿಸಬೇಕು. ಅರಣ್ಯ 
ಪ್ರದೇಶಗಳಲ್ಲಿ ನಿಮಾರ್ಣವಾಗಿರುವ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿಗಳು The Scheduled Tribes and other Traditional Forest Dwellers 
( Recognition of Forest Rights ) Act 2006 ರ ಪ್ರಕರಣ 2 ರನ್ವಯ ಕಂದಾಯ ಗ್ರಾಮವಾಗಲು ಅರ್ಹತೆ ಪಡೆದಿದ್ದರೆ ಅವುಗಳಿಗೆ ಅಂತಿಮ ಅಧಿಸೂಚನೆ 
ಹೊರಡಿಸಬೇಕು. ಈ ಅಧಿನಿಯಮದ ವ್ಯಾಪ್ತಿಯಲ್ಲಿ ಕಂದಾಯ ಗ್ರಾಮವಾಗಲು ಅರ್ಹತೆ ಪಡೆಯದ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ 
ಪ್ರದೇಶಗಳ ವಿಷಯದಲ್ಲಿ ಅರಣ್ಯ ಇಲಾಖೆಯಿಂದ ಅವಶ್ಯ ಅನುಮತಿ ಪಡೆದು ಅಧಿಸೂಚನೆ ಹೊರಡಿಸಬೇಕು. 


೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 

ಭಾಗ ೧ 
10. ಅಂತಿಮ ಅಧಿಸೂಚನೆಯ ನಂತರದ ಕಾರ್ಯಗಳು: 

ಅಂತಿಮ ಅಧಿಸೂಚನೆ ಹೊರಡಿಸಲ್ಪಟ್ಟ ನಂತರ ಅದನ್ನು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ದಾಖಲಾತಿಗಳಲ್ಲಿ ಅಮಲು ಮಾಡುವ ಹಾಗೂ ಅಲ್ಲಿ 
ವಾಸವಿರುವ ನಿವಾಸಿಗಳಿಗೆ ಸೇರಿರುವ ಜಾಗಕ್ಕೆ ಹತ್ತು ದಾಖಲೆಗಳನ್ನು ನೀಡುವ ಕೆಲಸಗಳನ್ನು ಕೈಗೊಳ್ಳಬೇಕು. 
ಪರಿವರ್ತಿತ ಗ್ರಾಮದ ನಿವಾಸಿಗಳಿಗೆ ಹಕ್ಕು ದಾಖಲೆಗಳನ್ನು ನೀಡುವ ಕುರಿತು: 

- ಕಂದಾಯ ಗ್ರಾಮವಾಗಿ ಪರಿವರ್ತನೆಗೊಂಡ ಹಾಗೂ ಹಾಲಿ ಇರುವ ಕಂದಾಯ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಅಥವಾ ಗ್ರಾಮದ 
ವ್ಯಾಪ್ತಿಯಲ್ಲಿದ್ದು ಪ್ರತ್ಯೇಕ ಕಂದಾಯ ಗ್ರಾಮವಾಗಲು ಅರ್ಹತೆ ಪಡೆಯಲಾಗದಂತಹ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳಲ್ಲಿರುವ 
ನಿವಾಸಿಗಳಿಗೆ ಅವರ ಸ್ವಾಧೀನಾನುಭವದಲ್ಲಿರುವ ಜಾಗಗಳಿಗೆ ಹಕ್ಕು ದಾಖಲೆಗಳನ್ನು ನೀಡುವ ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತದೆ. ಈ ಸಂಬಂಧ ಅದು 
ಸರ್ಕಾರಿ ಜಮೀನಾಗಿದ್ದಲ್ಲಿ ಕರ್ನಾಟಕ ಭೂ ಮಂಜೂರಾತಿ ನಿಯಮ , 1969 ರನ್ವಯ ಖಾಸಗಿ ಜಮೀನಾಗಿದ್ದಲ್ಲಿ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆಯನ್ವಯ ಹಾಗೂ ಅರಣ್ಯ ಭೂಮಿಯಾಗಿದ್ದಲ್ಲಿ The Scheduled Tribes and other Traditional Forest Dwellers ( Recognition of Forest 
Rights) Act, 2006 ಪ್ರಕರಣ 2 ರನ್ವಯ ಕ್ರಮವಹಿಸಿ ಹಕ್ಕಪತ್ರ ನೀಡುವ ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತದೆ. 
11 . ವಿವಿಧ ಇಲಾಖೆಗಳ ದಾಖಲಾತಿಗಳನ್ನು ಕಾಲೋಚಿತಗೊಳಿಸುವ ಕುರಿತು: 

ಈ ಹಂತದಲ್ಲಿ ಕೆಳಕಂಡ ಇಲಾಖೆಗಳು ಕಾರ್ಯನಿರ್ವಹಿಸುತ್ತವೆ. 
( 1) ಕಂದಾಯ ಇಲಾಖೆ: 

ಕಂದಾಯ ಇಲಾಖೆಯು ಗ್ರಾಮದ ದಪ್ತರುಗಳಲ್ಲಿ ಹೊಸದಾಗಿ ಸೃಷ್ಟಿಯಾದ ಕಂದಾಯ ಗ್ರಾಮಕ್ಕೆ ಪ್ರತ್ಯೇಕ ಆರ್. ಟಿ. ಸಿ. ಮ್ಯುಟೇಷನ್, ಖಾತೆ ವಹಿ , 
ಕಿರ್ದಿ , ಬಂಬರ್ ತಃಖ್ಯೆ ಮುಂತಾದ ಗ್ರಾಮಲೆಕ್ಕಾಧಿಕಾರಿಗಳ ಕೈಪಿಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ಎಲ್ಲಾ ವಹಿಗಳನ್ನು ಹೊಸದಾಗಿ ರೂಪಿಸಬೇಕು. ಹಾಗೆಯೇ 
ಮೂಲ ಗ್ರಾಮದ ದಪ್ತರನಲ್ಲಿಯೂ ಸಹ ಸೂಕ್ತ ಬದಲಾವಣೆಗಳನ್ನು ಮಾಡಿಕೊಂಡು ಅದಕ್ಕೆ ಪ್ರತ್ಯೇಕ ದಫ್ತರಗಳನ್ನು ನಿರ್ವಹಿಸಬೇಕು. 
(2 ) ಭೂ ಮಾಪನ ಇಲಾಖೆ: 

ಕಂದಾಯ ಇಲಾಖೆ ಮತ್ತು ಭೂ ಮಾಪನ ಇಲಾಖೆಗಳಲ್ಲಿ ಕಂದಾಯ ಆಡಳಿತಕ್ಕೆ ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಹಲವಾರು 
ದಾಖಲೆಗಳು ಗ್ರಾಮವಾರು ನಿರ್ವಹಿಸಲ್ಪಡುತ್ತಿರುತ್ತವೆ. ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳು ಹೊಸ ಗ್ರಾಮಗಳಾಗಿ ಘೋಷಿಸಲ್ಪಟ್ಟ 
ನಂತರ ಎಲ್ಲಾ ಕಂದಾಯ ಹಾಗೂ ಸರ್ವೆ ದಾಖಲೆಗಳನ್ನು ಆಯಾ ಗ್ರಾಮಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ನಿರ್ವಹಿಸುವುದು ಅತ್ಯವಶ್ಯಕವಾಗಿರುತ್ತದೆ. 
ಆದುದರಿಂದ ಅಂತಿಮ ಅಧಿಸೂಚನೆಯಾದ ತಾಂಡಾ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳಿಗೆ ಹೊಸದಾಗಿ ಆಕಾರ ಬಂದ್, ಅಸೆಸ್‌ಮೆಂಟ್ ವಹಿ , 
ಗ್ರಾಮ ನಕಾಶೆ, ಕೆ. ಡಿ . ಪಿ / ಕೆ. ಜಿ . ಪಿ. ಟಿಪ್ಪಣಿ ಮುಂತಾದ ಸರ್ವೆ ದಾಖಲೆಗಳನ್ನು ಸಿದ್ಧಪಡಿಸಬೇಕು. ಹಾಗೆಯೇ ಮೂಲ ಗ್ರಾಮಗಳಿಗೂ ಈ ಎಲ್ಲಾ 
ದಾಖಲೆಗಳನ್ನು ಅಗತ್ಯ ತಿದ್ದುಪಡಿಯೊಂದಿಗೆ ಪ್ರತ್ಯೇಕವಾಗಿ ನಿರ್ವಹಿಸುವ ವ್ಯವಸ್ಥೆ ಬಗ್ಗೆ ಈ ಕೆಳಗಿನ ಸೂಚನೆಗಳಂತೆ ಕ್ರಮ ಕೈಗೊಳ್ಳತಕ್ಕದ್ದು . 
ಎ . ಮೂಲ ಗ್ರಾಮದಿಂದ ಬೇರ್ಪಡೆಯಾದ ಹೊಸ ಗ್ರಾಮಕ್ಕೆ ಪ್ರತ್ಯೇಕವಾದ ದಾಖಲೆಗಳು ಅವಶ್ಯಕವಾಗಿರುವುದರಿಂದ ಅಂತೆಯೇ ಅಂತಿಮ 

ಅಧಿಸೂಚನೆಯಂತೆ ಬೇರ್ಪಡೆಯಾದ ಗ್ರಾಮದ ಸರ್ವೆ ನಂ ಗಳು ಹಾಗೂ ಉಳಿಕೆ ಮೂಲ ಗ್ರಾಮದ ಸರ್ವೆ ನಂ ಗಳ ಬಾಲ್ಕು ಮೂಲ 

ದಾಖಲೆಗಳಿಂದ ನಕಲುಗಳನ್ನು ತಯಾರಿಸಿ ಅವುಗಳನ್ನು ತಹಶೀಲ್ದಾರರಿಂದ ಭೂದಾಖಲೆಗಳ ಸಹಾಯಕ ನಿರ್ದೇಶಕರಿಂದ ದೃಢೀಕರಿಸುವುದು. 
ಬಿ. ಹೊಸ ಗ್ರಾಮ ಹಾಗೂ ಉಳಿದ ಮೂಲ ಗ್ರಾಮಕ್ಕೆ ಸೇರಿದ ಸರ್ವೆ ನಂ . ಬಾಲ್ಕು ಪ್ರತ್ಯೇಕವಾದ ಕಚ್ಚಾ ನಕ್ಷೆ ತಯಾರಿಸಿ ಮುದ್ರಣಕ್ಕಾಗಿ ಭೂ 

ಮಾಪನ ಇಲಾಖೆಯ ಆಯುಕ್ತರಿಗೆ ಕಳುಹಿಸುವುದು. 
ಸಿ. ಮೂಲ ಗ್ರಾಮದ ಕಡತಗಳಲ್ಲಿ ಸದರಿ ಗ್ರಾಮದಲ್ಲಿ ಹೊಸ ಗ್ರಾಮ ರಚನೆ ಬಗ್ಗೆ ಸರ್ಕಾರದಿಂದ ಆದ ಆದೇಶದ ಬಗ್ಗೆ ಕೆಂಪು ಮಸಿಯಿಂದ ಷರಾ 

ಬರೆಯುವುದು. 
ಡಿ. ಕಂಡಿಕೆ (1) ರಂತೆ ತಯಾರಿಸಿದ ದಾಖಲೆಗಳಲ್ಲಿ ಉಳಿಕೆ ಗ್ರಾಮ ಮತ್ತು ಹೊಸ ಗ್ರಾಮಗಳಿಗೆ ಸೇರಿದ ಹಳೆಯ ಸರ್ವೆ ನಂ . ಗಳ ಬಾಲ್ಕು ಗುಂಡು 

ಸುತ್ತಿ ಈಗ ಹೊಸದಾಗಿ ನೀಡಲಾದ ಸರ್ವೆ ನಂ . ಗಳನ್ನು ಕೆಂಪು ಮಸಿಯಿಂದ ದಾಖಲು ಮಾಡುವುದು. 
ಎರಡು ಗ್ರಾಮಗಳಿಗೆ ಪ್ರತ್ಯೇಕವಾಗಿ ಪ್ರತಿ ಆಕಾರಬಂದು, ದ್ವಿಪ್ರತಿ ಅಟ್ಲಾಸ್‌ಗಳ ನಕಲುಗಳನ್ನು ತಯಾರಿಸಿ ದೃಢೀಕರಿಸಿ ತಾಲ್ಲೂಕು 
ಕಛೇರಿಯಲ್ಲಿಡತಕ್ಕದ್ದು ಹಾಗೂ ಹೊಸದಾಗಿ ತಯರಿಸಲ್ಪಟ್ಟ ಆಕಾರ ಬಂದುಗಳನ್ನು ಆಯಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭೂ ಮಾಪನಾ 

ಉಪನಿರ್ದೇಶಕರವರು ಮೇಲು ಸಹಿ ಮಾಡತಕ್ಕದ್ದು. 
ಎಫ್. ಹೊಸ ಗ್ರಾಮ ಹಾಗೂ ಉಳಿಕೆ ಮೂಲ ಗ್ರಾಮದ ಬಾಬ್ಬು ಬದಲಾವಣೆಯಾದ ಸರ್ವೆ ನಂ . ಗಳನ್ನು ಸೂಚಿಸುವ ವಿವರವಾದ ಸಮನ್ವಯ 

ತಃಖ್ಯೆಯನ್ನು ದ್ವಿಪ್ರತಿಯಲ್ಲಿ ತಯಾರಿಸಿ ಅದನ್ನು ತಹಶೀಲ್ದಾರರು/ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ದೃಢೀಕರಿಸತಕ್ಕದ್ದು . 
ಯಾವುದೇ ಕಾರಣದಿಂದ ಮೂಲ ಗ್ರಾಮದ ದಾಖಲೆಗಳನ್ನು ವಿಭಜನೆ ( ಪ್ರತ್ಯೇಕಿಸಿ) ಗೊಳಿಸತಕ್ಕದಲ್ಲ. ಹೊಸ ಹಾಗೂ ಉಳಿಕೆ ಮೂಲ ಗ್ರಾಮದ 
ಬಾಬ್ಬು ಸರ್ವೆ ನಂ . ಗಳ ನಕಲುಗಳನ್ನು ಅಧಿಸೂಚನೆಯಂತೆ ತಯಾರಿಸಿ ದೃಢೀಕರಿಸಿ ಇಡತಕ್ಕದ್ದು. 

ಭೂ ಮಾಪನ ಇಲಾಖೆಯು ಮೂಲ ಗ್ರಾಮ ಮತ್ತು ಹೊಸ ಗ್ರಾಮಕ್ಕೆ ಅಲಾಯಿದ ನಕ್ಷೆಗಳು , ಆಕಾರಬಂದ್ ಹಾಗೂ ಇತರೆ ಎಲ್ಲಾ ಸರ್ವೆ 
ದಾಖಲಾತಿಗಳನ್ನು ರೂಪಿಸಬೇಕು. ಹಾಗೆಯೇ ವಿಭಜನೆಗೊಂಡ ಸರ್ವೆ ನಂಬರ್‌ಗಳಿಗೆ ಮೋಡಿ ಮಾಡಿ ಗ್ರಾಮಠಾಣಾ ಮತ್ತು ಸರ್ವೆ ನಂಬರ್‌ನಲ್ಲಿ ಬಾಕಿ 
ಉಳಿಯುವ ಜಾಗಕ್ಕೆ ಪ್ರತ್ಯೇಕ ನಂಬರ್ ನೀಡಬೇಕು. 
(3) ಸ್ಥಳೀಯ ಸಂಸ್ಥೆ ( ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ) 

ಹೊಸದಾಗಿ ರಚನೆಯಾದ ಕಂದಾಯ ಗ್ರಾಮದ ವ್ಯಾಪ್ತಿ ಹೊಂದಿರುವ ಸ್ಥಳೀಯ ಸಂಸ್ಥೆಗಳು/ ಗ್ರಾಮ ಪಂಚಾಯತಿಗಳು ಗ್ರಾಮಠಾಣವಾಗಿ 
ಘೋಷಣೆಯಾದ ವಿಸ್ತೀರ್ಣದ ಜಾಗವನ್ನು ತಮ್ಮ ದಾಖಲೆಗಳಿಗೆ ತೆಗೆದುಕೊಳ್ಳಬೇಕು. ಅದರಲ್ಲಿ ಬರುವ ಸಾರ್ವಜನಿಕ ಆಸ್ತಿಗಳು, ಸರ್ಕಾರಿ ಆಸ್ತಿಗಳು , ಖಾಸಗಿ 
ಸ್ವತ್ತುಗಳು ಹಾಗೂ ಸ್ಥಳೀಯ ಸಂಸ್ಥೆಗೆ ಸೇರುವ ಆಸ್ತಿಗಳಿಗೆ ಪ್ರತ್ಯೇಕ ಖಾತೆಗಳನ್ನು ನೀಡಬೇಕು ಹಾಗೂ ಖಾಸಗಿ ಸ್ವತ್ತುಗಳ ಅಸೆಸ್ಮೆಂಟ್ ಮಾಡಿಸಿ ದಾಖಲೆ 
ನಿರ್ವಹಿಸಬೇಕು. 


ಭಾಗ ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೪೫ 


( 4 ) ತಾಂಡಾ/ ವಾಲ್ಮೀಕಿ/ ಅಂಬೇಡ್ಕರ್ /ದೇವರಾಜ್ ಅರಸ್ ಇತ್ಯಾದಿ ನಿಗಮಗಳು ಜಿಲ್ಲಾ ಪಂಚಾಯಿತಿ/ ಲೋಕೋಪಯೋಗಿ ಇಲಾಖೆ: 

ಹೊಸದಾಗಿ ರಚನೆಗೊಂಡ ಕಂದಾಯ ಗ್ರಾಮಗಳನ್ನು ಸಾರ್ವಜನಿಕರು ಮತ್ತು ಸ್ಥಳೀಯ ಆಡಳಿತಗಳ ಗಮನಕ್ಕೆ ತರಲು ಹಾಗೂ ಹೊಸ ಗ್ರಾಮದ 
ಹೆಸರನ್ನು ಜನಪ್ರಿಯಗೊಳಿಸಲು ಅದು ತಾಂಡಾ ಆಗಿದ್ದಲ್ಲಿ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದಿಂದ, ಹಟ್ಟಿ, ಹಾಡಿ, ಮಜರೆ ಇತ್ಯಾದಿಗಳಾಗಿದಲ್ಲಿ 
ಸಂಬಂಧಪಟ್ಟ ಅಭಿವೃದ್ಧಿ ನಿಗಮಗಳಿಂದ ಅಥವಾ ಸ್ಥಳೀಯ ಜಿಲ್ಲಾ ಪಂಚಾಯಿತಿಗಳಿಂದ ಗ್ರಾಮದ ನಾಮ ಫಲಕಗಳನ್ನು ಶಿಲಾ ರೂಪದಲ್ಲಿ ಮಾಡಿಸಿ 
ಹಾಕಿಸಬೇಕು. ಆ ವಸತಿ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ, ಆಸ್ಪತ್ರೆ, ಅಂಗನವಾಡಿ ಕೇಂದ್ರ ಇತ್ಯಾದಿ ಸಾರ್ವಜನಿಕ ಕಟ್ಟಡಗಳಿದ್ದಲ್ಲಿ ಅವುಗಳ ನಾಮ ಫಲಕಗಳಲ್ಲಿ ಆ 
ಗ್ರಾಮದ ಹೊಸ ಹೆಸರನ್ನು ಬರೆಸಲು ಲೋಕೋಪಯೋಗಿ ಇಲಾಖೆ ಅಥವಾ ಸಂಬಂಧಿತ ಇಲಾಖೆ ಕ್ರಮವಹಿಸಬೇಕು. 

ಜಿಲ್ಲಾಧಿಕಾರಿಗಳು ಹೊಸ ಗ್ರಾಮ ರಚನೆಯ ಮಾಹಿತಿಯನ್ನು ಚುನಾವಣಾ ಆಯೋಗ, ಜನಗಣತಿ ನಿರ್ದೇಶನಾಲಯ ಮುಂತಾದ ಶಾಸನಬದ್ದ 
ಪ್ರಾಧಿಕಾರಿಗಳಿಗೆ ಕಳಿಸಬೇಕು. 

ಈ ಮೇಲ್ಕಂಡಂತಹ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸುವಾಗ ಹಲವಾರು ರೀತಿಯ ಸವಾಲುಗಳು 
ಎದುರಾಗುತ್ತವೆ. ಸರ್ಕಾರಿ ಗೋಮಾಳಗಳಲ್ಲಿ , ಅರಣ್ಯ ಜಮೀನಿನಲ್ಲಿ , ಖಾಸಗಿ ಜಮೀನುಗಳಲ್ಲಿ , ಆ ವಸತಿ ಪ್ರದೇಶದಲ್ಲಿಯೇ ಇರುವ ಒಬ್ಬಿಬ್ಬರ ಖಾತೆಯ 
ಜಮೀನುಗಳಲ್ಲಿ ಇತರೆ ಸಂಘ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು, ಖಾಸಗಿ ಮತ್ತು ಸಾರ್ವಜನಿಕ ಕಂಪನಿಗಳು , ಸ್ವಾಯತ್ತ ಸಂಸ್ಥೆ ಇತ್ಯಾದಿ ಸಂಸ್ಥೆಗಳ 
ಒಡೆತನದ ಜಮೀನುಗಳಲ್ಲಿ ತಲೆ ಎತ್ತಿರುವ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲು ಯಾವ ಕ್ರಮ 
ಕೈಗೊಳ್ಳಬೇಕೆಂಬುದರ ಬಗ್ಗೆ ಶ್ರೀ ಕೆ. ನರಸಿಂಹಯ್ಯ ಸಮಿತಿಯ ವರದಿಯಲ್ಲಿ ವಿವರಗಳಿದ್ದು ಅವುಗಳನ್ನು ಅವಲೋಕಿಸುವುದು. 

ಸಿ. ಪುಟ್ಟನಂಜಯ್ಯ 
P . R . 246 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC -100 

ಕಂದಾಯ ಇಲಾಖೆ, (ಭೂಮಾಪನ) 

ಸಹಕಾರ ಸಚಿವಾಲಯ 
ವಿಷಯ : 2015 - 16ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳ ಶುದ್ದೀಕರಣ ಮತ್ತು 

ವರ್ಗೀಕರಣಕ್ಕಾಗಿ ( Cleaning & Grading) ಯಂತ್ರೋಪಕರಣ ಪೂರೈಕೆ ಯೋಜನೆಯಡಿ ಅನುದಾನ ಬಿಡುಗಡೆ 

ಆದೇಶ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 145 ಸಿಎಲ್‌ಎಸ್ 2015, ದಿ:08.10 .2015 ಹಾಗೂ ತಿದ್ದುಪಡಿ ಆದೇಶ 

ದಿ :19 .12.2015 , 
2) ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 145 ಸಿಎಲ್‌ಎಸ್ 2015, ದಿ: 02.01.2016. 
3) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್ : ಸಿಆರ್‌ಡಿ: ಕೆಎಂಇ- 8:27: ಭಾಗ - 2:2015 -16, 

ದಿ : 25. 01.2016. 
ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 4 ಟಿಎಫ್ ಪಿ 2015 ದಿನಾಂಕ: 09. 10 .2015 ಮತ್ತು ಆದೇಶ ಸಂಖ್ಯೆ : 

ಎಫ್‌ಡಿ 1 ಟಿಎಫ್‌ಪಿ 2016, ದಿನಾಂಕ: 19 . 01. 2016 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ 2015 -16ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳ 
ಶುದ್ದೀಕರಣ ಮತ್ತು ವರ್ಗೀಕರಣಕ್ಕಾಗಿ ( Cleaning & Grading) ಯಂತ್ರೋಪಕರಣ ಪೂರೈಕೆ ಯೋಜನೆಗೆ ಆಡಳಿತಾತ್ಮಕ 
ಹೊರಡಿಸಲಾಗಿರುತ್ತದೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಈ ಯೋಜನೆಯಡಿ ಯಂತ್ರೋಪಕರಣಗಳನ್ನು ಖರೀದಿಸಲು ರೂ . 1,02,01,492 - 00 
ಮೊತ್ತದ ಅನುದಾನ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲಾಗಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಕೃಷಿ ಉತ್ಪನ್ನಗಳ ಶುದ್ದೀಕರಣ ಮತ್ತು ವರ್ಗೀಕರಣ 
ಯಂತ್ರೋಪಕರಣಗಳ ಪೂರೈಕೆಗೆ ಸಂಬಂಧಿಸಿದಂತೆ ರಾಜ್ಯದ 15 ಜಿಲ್ಲೆಗಳಿಂದ ರೂ . 99.96,494.00 ಗಳ ಮೊತ್ತಕ್ಕೆ ಸಹಾಯಧನ ಕೋರಿ ಬಂದಿರುವ 98 
ಪ್ರಸ್ತಾವನೆಗಳಿಗೆ 2ನೇ ಕಂತಿನ ಅನುದಾನ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲು ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ 145 ಸಿಎಲ್ಎಸ್ 2015 , ಬೆಂಗಳೂರು, ದಿನಾಂಕ : 06.02 .2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2015 - 16ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಕೃಷಿ ಉತ್ಪನ್ನಗಳ 
ಶುದ್ದೀಕರಣ ಮತ್ತು ವರ್ಗೀಕರಣ ( Cleaning & Grading) ಯಂತ್ರೋಪಕರಣಗಳನ್ನು ಖರೀದಿಸಲು ಅನುಬಂಧದಲ್ಲಿ ತಿಳಿಸಿರುವ 15 ಜಿಲ್ಲೆಗಳ 98 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪ್ರಸ್ತಾವೆಗಳಿಗೆ ಕಲಂ 6 ರಲ್ಲಿ ಸೂಚಿಸಿರುವ ರೂ . 99 .96.494.00 ಮೊತ್ತವನ್ನು 2ನೇ ಕಂತನ್ನಾಗಿ ಬಿಡುಗಡೆ 
ಮಾಡಿ ಆದೇಶಿಸಿದೆ. 

ಈ ಆದೇಶದಲ್ಲಿ ಹಣ ಬಿಡುಗಡೆಯನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳು ಮತ್ತು ಅನುಬಂಧದಲ್ಲಿನ ಷರತ್ತುಗಳಿಗೊಳಪಟ್ಟು 
ಮಾಡತಕ್ಕದ್ದು . 


೫೪೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೨೩, ೨೦೧೬ 

ಭಾಗ ೧ 
ಆಯವ್ಯಯ “ ಲೆಕ್ಕ ಶೀರ್ಷಿಕೆ 2425 -00 - 001- 0 -01 " ರಡಿ ಒದಗಿಸಲಾಗಿರುವ ರೂ .300 .00 ಲಕ್ಷಗಳ ಬಾಕಿ ಇರುವ ರೂ . 1,97 ,98,508.00 ಗಳ 
ಪೈಕಿ ರೂ . 99.96,494.00 ಗಳನ್ನು ಈ ಕೆಳಕಂಡ ಷರತ್ತುಗಳೊಂದಿಗೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಈ ಮೊತ್ತವನ್ನು ಅಪರ ನಿಬಂಧಕರು ( ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಸಹಕಾರ ಸಂಘಗಳ ನಿಬಂಧಕರ 
ಮೇಲು ಸಹಿಯೊಂದಿಗೆ ಮೊತ್ತವನ್ನು ಡ್ರಾ ಮಾಡಿ , ಸಹಕಾರ ಸಂಘಗಳ ನಿಬಂಧಕರು ಸಂಬಂಧಪಟ್ಟ ಜಿಲ್ಲಾ ಉಪ ನಿಬಂಧಕರುಗಳಿಗೆ ಹಣ ಬಿಡುಗಡೆ 
ಮಾಡುವುದು. ಈ ಹಣ ಬಳಕೆಯಾದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾ ಉಪ ನಿಬಂಧಕರಿಂದ ಪಡೆದು ಸರ್ಕಾರಕ್ಕೆ ಸಲ್ಲಿಸುವುದು. 
* ಈ ಯೋಜನೆಯ ಅನುಷ್ಠಾನದ ಬಗ್ಗೆ ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಉಸ್ತುವಾರಿವಹಿಸಿ ನಿರ್ವಹಿಸತಕ್ಕದ್ದು. 

ಷರತ್ತುಗಳು : 
1. ಯಂತ್ರ ಸರಬರಾಜುದಾರರು ಸಂಘಕ್ಕೆ ಯಂತ್ರ ಸರಬರಾಜು ಮಾಡಿರುವುದನ್ನು ದೃಡಪಡಿಸಿಕೊಂಡು ಸಹಾಯಧನದ ಮೊತ್ತವನ್ನು ಬಿಡುಗಡೆ 

ಮಾಡತಕ್ಕದ್ದು. 
2. ಯಂತ್ರ ಸರಬರಾಜು ಆದ 15 ದಿನಗಳೊಳಗಾಗಿ ಯಂತ್ರ ಉಪಯೋಗಿಸಿದ ಬಗ್ಗೆ ಸಂಘಗಳಿಂದ ದೃಢೀಕರಣ ಪತ್ರಗಳನ್ನು ಪಡೆದು 

ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 
3. ಸಂಘಗಳು ಈ ಯಂತ್ರ ನಿರ್ವಹಣೆ ಲೆಕ್ಕವನ್ನು ಪ್ರತ್ಯೇಕವಾಗಿ ನಿರ್ವಹಿಸತಕ್ಕದ್ದು. 
4. ಸರ್ಕಾರ ಬಿಡುಗಡೆ ಮಾಡಲಾದ ಸಹಾಯಧನದ ಮೊತ್ತವನ್ನು ಸಂಘವು ಸರ್ಕಾರದ ಗ್ರೇಡಿಂಗ್ ಮತ್ತು ಕ್ಲೀನಿಂಗ್ ಅನುದಾನ” ಖಾತೆಯಲ್ಲಿ 

ಪ್ರತ್ಯೇಕವಾಗಿ ನಮೂದಿಸತಕ್ಕದ್ದು. 
5. ಈ ಯಂತ್ರಗಳ ಆದಾಯದಲ್ಲಿ ಯಂತ್ರೋಪಕರಣ ಸವಕಳಿ ನಿಧಿ ಸೃಷ್ಟಿಸಿ ಪ್ರತ್ಯೇಕವಾಗಿ ಹಣ ಜಮಾ ಇಡತಕ್ಕದ್ದು. 
6. ಮೇಲಿನ ಯಾವುದೇ ಷರತ್ತುಗಳನ್ನು ಸಂಘವು ಉಲ್ಲಂಘಿಸಿರುವುದು ಕಂಡು ಬಂದಲ್ಲಿ ಸರ್ಕಾರದಿಂದ ನೀಡಲಾದ ಸಹಾಯಧನ ಮೊತ್ತವನ್ನು 

ಒಂದೇ ಕಂತಿನಲ್ಲಿ ಹಿಂದಿರುಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 4 ಟಿಎಫ್ ಪಿ 2015, ದಿನಾಂಕ: 09 .10 .2015 ಮತ್ತು ಆದೇಶ ಸಂಖ್ಯೆ: ಎಫ್ಡಿ 1 
ಟಿಎಫ್ ಪಿ 2016 , ದಿನಾಂಕ: 19.1.2016ಗಳನ್ವಯ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಂತೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಾಧಾಕೃಷ್ಣ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 
ಅನುಬಂಧ 

ಸಂ ಸಿಒ 145 ಸಿಎಲ್ಎ ಸ್ 2015, ದಿ: 06 . 02 .2016 


ಸರ್ಕಾರದ 


ಕ್ರ 


ಜಿಲ್ಲೆಯ ಹೆಸರು 


ಸಹಕಾರ ಸಂಘದ ಹೆಸರು 


ಯಂತ್ರಗಳ ವಿಧಗಳು 


ಸಮಿತಿಯಲ್ಲಿ 
ನಿಗದಿಪಡಿಸಿದ 
ಯಂತ್ರದ 


ಸಹಾಯಧನ 
ಶೇ . 50 ರಷ್ಟು 

ಅಥವಾ 
ರೂ . 3.00 
ಲಕ್ಷದವರೆಗೆ 

ಮಾತ್ರ 


ಮೊತ್ತ 


6 


150000 | 


75000 


ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ 


ಗಾಂಧಿಗ್ರಾಮ ವ್ಯವಸಾಯ ಸೇವಾ ಸಹಕಾರ 

| ರಾಗಿ ಶುದ್ದೀಕರಣ 

ರ ವತು | 

ಮತ್ತು | 
ಸಂಘ ನಿ , ನೆಲಮಂಗಲ 

ವರ್ಗೀಕರಣ ಯಂತ್ರ, ರಾಗಿ ಹಿಟ್ಟು 
ಮಾಡುವ ಯಂತ್ರ 


150000 


75000 


ಕಸಬಾ ವ್ಯವಸಾಯ ಸೇವಾ ಸಹಕಾರ ಸಂಘ, ನಿ, 
ದೇವನಹಳ್ಳಿ 


ರಾಗಿ ಶುದ್ದೀಕರಣ ಮತ್ತು 
ವರ್ಗೀಕರಣ ಯಂತ್ರ ರಾಗಿ ಹಿಟ್ಟು 
ಮಾಡುವ ಯಂತ್ರ 


- ಒಟ್ಟು 


300000 


150000 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೩ , ೨೦೧೬ 


೫೪೭ 


2 | 


| 3 


ಬೆಟ್ಟಹಲಸೂರು ರೈತರ ಸೇವಾ ಸಹಕಾರ ಸಂಘ, | ರಾಗಿ ಶುದ್ದೀಕರಣ ಯಂತ್ರ 


82000 | 


41000 


ಉತ್ತರ ವಲಯ , 
ಬೆಂಗಳೂರು ನಗರ 
ಜಿಲ್ಲೆ 


82000 


41000 


82000 


41000 


ದಾಸನಪುರ ವ್ಯವಸಾಯ ಸೇವಾ ಸಹಕಾರ | ರಾಗಿ ಶುದ್ದೀಕರಣ ಯಂತ್ರ 
ಸಂಘ ನಿ., 
ಮಾರೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ | ರಾಗಿ ಶುದ್ದೀಕರಣ ಯಂತ್ರ 
ಸಂಘ ನಿ , 
ಚಿಕ್ಕಜಾಲ ರೇಷ್ಮೆ ಬೆಳೆಗಾರರ ಹಾಗೂ ರೈತರ | ರಾಗಿ ಶುದ್ದೀಕರಣ ಯಂತ್ರ 
ಸೇವಾ ಸಹಕಾರ ಸಂಘ ನಿ . 
ಬಂಡಿಕೊಡಿಗೇಹಳ್ಳಿ ರೈತರ ಸೇವಾ ಸಹಕಾರ ರಾಗಿ ಶುದ್ದೀಕರಣ ಯಂತ್ರ 
ಸಂಘ ನಿ . 


82000 


41000 


82000 


41000 


ಒಟ್ಟು 


410000 | 


205000 


ತುಮಕೂರು 


| 8 


| ಬೆ 


242650 


121325 


242650 


121325 


10 


242650 


121325 


ಬೆಟ್ಟದಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ | ಅಡಿಕೆ ಸುಲಿಯುವ ಯಂತ್ರ 
| ಸಂಘ, ನಿ, ಗುಬ್ಬಿ ತಾಲ್ಲೂಕು| 
ಹಾಗಲವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ | ಅಡಿಕೆ ಸುಲಿಯುವ ಯಂತ್ರ 
ಸಂಘ ನಿ, ಗುಬ್ಬಿ ತಾಲ್ಲೂಕು 
ಕೋರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ | ಅಡಿಕೆ ಸುಲಿಯುವ ಯಂತ್ರ 
ನಿ, ತುಮಕೂರು ತಾಲ್ಲೂಕು 
ಮಂಗಳವಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ | ಅಡಿಕೆ ಸುಲಿಯುವ ಯಂತ್ರ 
ಸಂಘ, ನಿ , ಪಾವಗಡ ತಾಲ್ಲೂಕು 
ವಡ್ಡಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ | ಅಡಿಕೆ ಸುಲಿಯುವ ಯಂತ್ರ 
ಸಂಘ, ನಿ, ಕೊರಟಗೆರೆ ತಾಲ್ಲೂಕು 
ಚೇಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ | ತೆಂಗು ಸುಲಿಯುವ ಯಂತ್ರ 
ಸಂಘ, ನಿ, ಗುಬ್ಬಿ ತಾಲ್ಲೂಕು 

ಅಡಿಕೆ ಸುಲಿಯುವ ಯಂತ್ರ 


\ 


242650 


121325 


\ 


242650 


121325 


13 


136000 


68000 


242650 


121325 


1591900 


795950 | 


4 


| 


ಕೋಲಾರ 


| 14 


87500 


43750 


87500 


43750 


| 16 


87500 


43750 


ವ್ಯವಸಾಯ ಸೇವಾ ಸಹಕಾರ ಸಂಘ ನಿ . | ರಾಗಿ ಶುದ್ದೀಕರಣ ಯಂತ್ರ 
ಹುಲಿಬೆಲೆ, ಬಂಗಾರಪೇಟೆ ತಾಲ್ಲೂಕು 
ವ್ಯವಸಾಯ ಸೇವಾ ಸಂಘ ನಿ . ಬಲಮುಂದೆ, | ರಾಗಿ ಶುದ್ದೀಕರಣ ಯಂತ್ರ 
ಬಂಗಾರಪೇಟೆ ತಾಲ್ಲೂಕು. 
| ವ್ಯವಸಾಯ ಸೇವಾ ಸಹಕಾರ ಸಂಘ ನಿ , | ರಾಗಿ ಶುದ್ದೀಕರಣ ಯಂತ್ರ 

ಚಿಕ್ಕಕಂಡಹಳ್ಳಿ ಬಂಗಾರಪೇಟೆ ತಾಲ್ಲೂಕು 
| ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. | ರಾಗಿ ಶುದ್ದೀಕರಣ ಯಂತ್ರ 
ಹುಣಸನಹಳ್ಳಿ, ಬಂಗಾರಪೇಟೆ ತಾಲ್ಲೂಕು 
ವ್ಯವಸಾಯ ಸೇವಾ ಸಹಕಾರ ಸಂಘ, ನಿ, | ರಾಗಿ ಶುದ್ದೀಕರಣ ಯಂತ್ರ 
ಹುದಕುಳ, ಬಂಗಾರಪೇಟೆ ತಾಲ್ಲೂಕು 


( 17 


87500 


43750 


18 


87500 


43750° 


437500 


218750 


ಚಿಕ್ಕಬಳ್ಳಾಪುರ 


148000 


74000 


148000 


74000 


ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘ , | ಆಹಾರ ಧಾನ್ಯಗಳ ರಾಗಿ 
ನಿ , ಆಗಲಗುರ್ಕಿ , ಚಿಕ್ಕಬಳ್ಳಾಪುರ ತಾಲ್ಲೂಕು ಶುದ್ದೀಕರಣ ಮತ್ತು ವರ್ಗೀಕರಣ 

ಯಂತ್ರೋಪಕರಣಗಳು 
ಗೂಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಆಹಾರ ಧಾನ್ಯಗಳ ರಾಗಿ 
ಸಂಘ, ಬಾಗೇಪಲ್ಲಿ ತಾಲ್ಲೂಕು 

ಶುದ್ದೀಕರಣ ಮತ್ತು ವರ್ಗೀಕರಣ 

ಯಂತ್ರೋಪಕರಣಗಳು 
ಕೃಷಿ ಹುಟ್ಟುವಳಿ ಸಂಸ್ಕರಣ ಮಾರಾಟ ಸಹಕಾರ ಆಹಾರ ಧಾನ್ಯಗಳ ಶುದ್ದೀಕರಣ 
ಸಂಘ, ಜರಬಂಡಹಳ್ಳಿ , ಗೌರಿಬಿದನೂರು ಮತ್ತು ವರ್ಗೀಕರಣ 
ತಾಲ್ಲೂಕು 

ಯಂತ್ರೋಪಕರಣಗಳು 
ಕಾಚಮಾಚನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಆಹಾರ ಧಾನ್ಯಗಳ ಶುದ್ದೀಕರಣ 
ಸಂಘ ನಿ , ಗೌರಿಬಿದನೂರು ತಾಲ್ಲೂಕು ಮತ್ತು ವರ್ಗೀಕರಣ 

ಯಂತ್ರೋಪಕರಣಗಳು 


21. 


148000 


74000 


148000 


74000 


೫೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


23 . 


148000 


74000 


148000 


74000 


888000 


444000 


ಚಿತ್ರದುರ್ಗ 


25 


183800 


91900 


ಬಾದಿಮರಳೂರು ವ್ಯವಸಾಯ ಸೇವಾ ಸಹಕಾರ ಆಹಾರ ಧಾನ್ಯಗಳ ಶುದ್ದೀಕರಣ 
ಸಂಘ ನಿ , ಗೌರಿಬಿದನೂರು ತಾಲ್ಲೂಕು ಮತ್ತು ವರ್ಗೀಕರಣ 

ಯಂತ್ರೋಪಕರಣಗಳು 
ಚಂದನದೂರು ವ್ಯವಸಾಯ ಸೇವಾ ಸಹಕಾರ ಆಹಾರ ಧಾನ್ಯಗಳ ಶುದ್ದೀಕರಣ 
ಸಂಘ ನಿ , ಗೌರಿಬಿದನೂರು ತಾಲ್ಲೂಕು ಮತ್ತು ವರ್ಗೀಕರಣ 

ಯಂತ್ರೋಪಕರಣಗಳು 

ಒಟ್ಟು 
| ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , | ಮೆಕ್ಕೆಜೋಳ ಯಂತ್ರ 
ಧರ್ಮಪುರ, ಹಿರಿಯೂರು ತಾ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮೆಕ್ಕೆಜೋಳ ಯಂತ್ರ 
ಬಹದ್ದೂರಘಟ್ಟ . 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. | ಮೆಕ್ಕೆಜೋಳ ಯಂತ್ರ 
ದೊಡ್ಡಗನಾಳ್ ಚಳ್ಳಕೆರೆ ತಾ 
ಎನ್. ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ / ಮೆಕ್ಕೆಜೋಳ ಯಂತ್ರ 
ಸಹಕಾರ ಸಂಘ, ನಿ, ಚಳ್ಳಕೆರೆ ತಾಲ್ಲೂಕು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, ಒಕ್ಕಣೆ ಯಂತ್ರ 
ರಾಂಪುರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಒಕ್ಕಣೆ ಯಂತ್ರ 
ನಾಗಸಮುದ್ರ 


183800 


91900 


183800 


91900 


183800 


91900 


183800 


91900 


183800 


91900 


183800 


91900 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., | ಒಕ್ಕಣೆ ಯಂತ್ರ 
ತುಮಕೂರಹಳ್ಳಿ 
ಗರಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ | ಬಹು ಬೆಳೆ ಒಕ್ಕಣೆ ಯಂತ್ರ 
ನಿ, ಹೊಸದುರ್ಗ ತಾ , ಚಿತ್ರದುರ್ಗ ಜಿಲ್ಲೆ 
ಬಿ . ಚಿಕ್ಕಬೆನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ | ಬಹು ಬೆಳೆ ಒಕ್ಕಣೆ ಯಂತ್ರ 
ಸಹಕಾರ ಸಂಘ ನಿ , ಚಿತ್ರದುರ್ಗ ತಾ ಮತ್ತು ಜಿಲ್ಲೆ 


183800 


91900 


33 | 


183800 


91900 


1654200 


827100 


7 


. 


ಮಂಡ್ಯ 


34 


169 ,920 


84 ,960 


77 ,000 


38,500 


77 ,000 


38 ,500 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, | ಬಹು ಬೆಳೆ ಒಕ್ಕಣೆ ಯಂತ್ರ 
ಚಾಮನಹಳ್ಳಿ, ಮದ್ದೂರು ತಾ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, ಡಿ. | ರಾಗಿ ಶುದ್ದೀಕರಣ ಯಂತ್ರ 
ಹಲಸಹಳ್ಳಿ, ಮಳವಳ್ಳಿ ತಾಲ್ಲೂಕು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, | ರಾಗಿ ಶುದ್ದೀಕರಣ ಯಂತ್ರ 

ಕಲ್ಕುಣಿ, ಮಳವಳ್ಳಿ ತಾಲ್ಲೂಕು 
37 ] ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ನಿ , | ರಾಗಿ ಶುದ್ದೀಕರಣ ಯಂತ್ರ 
ಚಿಕ್ಕಾಯರಹಳ್ಳಿ, ಪಾಂಡವಪುರ ತಾಲ್ಲೂಕು ಹಾರ್ವೆಸ್ಟರ್‌/ರೀಪ‌, ತೆಂಗಿನ 

ಕಾಯಿ ಸಿಪ್ಪೆ ಸುಲಿಯುವ ಯಂತ್ರ 
38 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ನಿ, | ರಾಗಿ ಶುದ್ದೀಕರಣ , 

ನ್ಯಾಮನಹಳ್ಳಿ, ಪಾಂಡವಪುರ ತಾಲ್ಲೂಕು ಹಾರ್ವೆಸ್ಟರ್‌/ರೀಪರ್ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಪೀ ರಾಗಿ ಶುದ್ದೀಕರಣ ಯಂತ್ರ, 
ಹಳ್ಳಿ ಶ್ರೀರಂಗಪಟ್ಟಣ ತಾಲ್ಲೂಕು 

ಹಾರ್ವೆಸ್ಟರ್ / ರೀಪರ್, 
ತೆಂಗಿನಕಾಯಿ ಸಿಪ್ಪೆ ಸುಲಿಯುವ 
ಯಂತ್ರ 


418 ,100 


209,050 


184100 


92, 050 


418100 


2090 .50 


40. 


184100 


92 , 050 


[ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., | ರಾಗಿ ಶುದ್ದೀಕರಣ 
ಅರಕೆರೆ ಶ್ರೀರಂಗಪಟ್ಟಣ ತಾಲ್ಲೂಕು. 

ಯಂತ್ರ ಹಾರ್ವೆಸ್ಟರ್ /ರೀಪರ್ 


ಭಾಗ ೧ 


೫೪೯ 


41 


184,100 


92 , 050 


42 


184100 


92 , 050 


339840 


169920 


234000 


117000 


45 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 

3 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. | ರಾಗಿ ಶುದ್ದೀಕರಣ 
ಮೇಳಾಪುರ, ಶ್ರೀರಂಗಪಟ್ಟಣ ತಾಲ್ಲೂಕು. | ಯಂತ್ರ, ಹಾರ್ವೆಸ್ಟರ್ | ರೀಪರ್ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. | ರಾಗಿ ಶುದ್ದೀಕರಣ 
ದೊಡ್ಡಪಾಳ್ಯ ಶ್ರೀರಂಗಪಟ್ಟಣ ತಾಲ್ಲೂಕು. 

ಯಂತ್ರ, ಹಾರ್ವೆಸ್ಟರ್ | ರೀಪರ್ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. - ಬಹುಬೆಳೆ ಒಕ್ಕಣೆ ಯಂತ್ರ ( ಎರಡಕ್ಕೆ) 
ಅಕ್ಕಿಹೆಬ್ಬಾಳು, ಕೆ.ಆರ್.ಪೇಟೆ ತಾಲ್ಲೂಕು. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ತೆಂಗಿನಕಾಯಿ ಸಿಪ್ಪೆ ಸುಲಿಯುವ | 
ಕಿಕ್ಕೇರಿ, ಕೆ. ಆರ್.ಪೇಟೆ ತಾಲ್ಲೂಕು. 

ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., | ತೆಂಗಿನಕಾಯಿ ಸಿಪ್ಪೆ ಸುಲಿಯುವ 
ಸಂತೇಬಾಚಹಳ್ಳಿ, ಕೆ. ಆರ್ ಪೇಟೆ ತಾಲ್ಲೂಕು. ಯಂತ್ರ 
| ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, | ರಾಗಿ ಶುದ್ದೀಕರಣ , 
ಸುಜ್ಜಲೂರು, ಮಳವಳ್ಳಿ ತಾಲ್ಲೂಕು. 

ಬಹು ಬೆಳೆ ಒಕ್ಕಣೆ ಯಂತ್ರ 

ಒಟ್ಟು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ . | ಕಾಫಿ/ ಪೆಪ್ಪರ್‌ ಫೀ ಕ್ಲೀನರ್ ಮತ್ತು 
ಹಾತೂರು, ವಿರಾಜಪೇಟೆ ತಾಲ್ಲೂಕು, ಕೊಡಗು 
ಕು , ಕೊಡಗು ಗ್ರೇಡರ್‌ 

- ಒಟ್ಟು 
| ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. | ರಾಗಿ ಶುದ್ದೀಕರಣ ಯಂತ್ರ 
ಬಿಳಿಕೆರೆ, ಹುಣಸೂರು ತಾಲ್ಲೂಕು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. | ರಾಗಿ ಶುದ್ದೀಕರಣ ಯಂತ್ರ 
ಹೆಚ್ . ಡಿ ಕೋಟೆ ತಾಲ್ಲೂಕು 


234000 


117000 


46 


246920 


123460 


2 , 951 ,280 | 


1 , 475 ,640 | 


8 


| ಕೊಡಗು 


112000 


56000 


112 .000 


56. 000 


9 


| 


ಮೈಸೂರು 


48 


48. 


337315 


168658 


251860 


151930 


50 


32000 


16000 


251860 


151930 


52 


337315 


_168658 


169920 


84960 


450.000 


225000 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ . | ಕಬ್ಬು ಅರೆಯುವ ಯಂತ್ರ 

ಶ್ರೀರಾಂಪುರ, ಮೈಸೂರು ತಾಲ್ಲೂಕು 
51 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. ರಾಗಿ ಶುದ್ದೀಕರಣ ಯಂತ್ರ 

ಅಂತರ ಸಂತೆ, ಹೆಚ್. ಡಿ.ಕೋಟೆ ತಾಲ್ಲೂಕು, 
ಮೈಸೂರು ಜಿಲ್ಲೆ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. , ರಾಗಿ ಶುದ್ದೀಕರಣ ಯಂತ್ರ 
ಕೆಂಪಿ ಸಿದ್ದನಹುಂಡಿ, ನಂಜನಗೂಡು ತಾಲ್ಲೂಕು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹು ಬೆಳೆ ಒಕ್ಕಣೆ ಯಂತ್ರ 
ಹುಲ್ಲಹಳ್ಳಿ , ನಂಜನಗೂಡು ತಾಲ್ಲೂಕು. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

ಬಹು ಬೆಳೆ ಒಕ್ಕಣೆ ಯಂತ್ರ 
ಯಾಚೇನಹಳ್ಳಿ ಟಿ . ನರಸೀಪುರ ತಾಲ್ಲೂಕು, 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ . | ಬಹು ಬೆಳೆ ಒಕ್ಕಣೆ ಯಂತ್ರ 
ಆಲನಹಳ್ಳಿ , ಹೆಚ್. ಡಿ. ಕೋಟೆ ತಾಲ್ಲೂಕು. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

| ಬಹು ಬೆಳೆ ಒಕ್ಕಣೆ ಯಂತ್ರ 
ಮಾದಾಪುರ, ಹೆಚ್. ಡಿ . ಕೋಟೆ ತಾಲ್ಲೂಕು. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ , 

ಬಹು ಬೆಳೆ ಒಕ್ಕಣೆ ಯಂತ್ರ 
ಮುಳ್ಳೂರು, ಹೆಚ್. ಡಿ . ಕೋಟೆ ತಾಲ್ಲೂಕು, 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. 

| ಬಹು ಬೆಳೆ ಒಕ್ಕಣೆ ಯಂತ್ರ 
ನಾಗನಹಳ್ಳಿ, ಹೆಚ್ . ಡಿ .ಕೋಟೆ. ತಾಲ್ಲೂಕು. 
ಧರ್ಮಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ | ರಾಗಿ ಶುದ್ದೀಕರಣ 
ಸಂಘ ನಿ , ಧರ್ಮಾಪುರ, ಹುಣಸೂರು ತಾ . 

ಒಟ್ಟು 
| 60 | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಬಹು ಬೆಳೆ ಒಕ್ಕಣೆ ಯಂತ್ರ | 

ಮಲ್ಲಾಪೂರ ತಾ . ರೋಣ 


450.000 


225000 


450.000 


225000 


169920 


84960 


58 


450. 000 


225000 


337 .315 


168658 


3687505 


1895754 


10 | ಗದಗ 


167800 


83900 


೫೫೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


- 


3 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | ಬಹು ಬೆಳೆ ಒಕ್ಕಣೆ ಯಂತ್ರ 
ಸಂಕಾಳ ತಾ . ನರಗುಂದ. 


167800 


83900 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | 

ಬಹು ಬೆಳೆ ಒಕ್ಕಣೆ ಯಂತ್ರ 
ಸೊರಟೂರ ತಾ . ಗದಗ 


167800 


83900 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | ಬಹು ಬೆಳೆ ಕಣೆ ಯಂತ 
ಅಂತೂರ ತಾ . ಗದಗ 


167800 


83900 


ಬಹು ಬೆಳೆ ಒಕ್ಕಣೆ ಯಂತ್ರ 


167800 


83900 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 
ಗೊಜನೂರ ತಾ . ಶಿರಹಟ್ಟಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 
ಆಡರಕಟ್ಟಿ ತಾ , ಶಿರಹಟ್ಟಿ 
ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 
ನಿ , ನರಗುಂದ ತಾ ನರಗುಂದ . 


ಬಹು ಬೆಳೆ ಒಕ್ಕಣೆ ಯಂತ್ರ 


167800 


83900 


66 


| ಕಡಲ 


ಬಹು ಬೆಳೆ ಒಕ್ಕಣೆ ಯಂತ್ರ 


167800 


83900 


ಒಟ್ಟು 


1174600 


587300 


11 | ಹಾವೇರಿ 


168000 


84000 


168000 


84000 


168000 


84000 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 

ಬಹು ಬೆಳೆ ಒಕ್ಕಣೆ ಯಂತ್ರ 
ಕೆರಿಮಲ್ಲಾಪೂರ ತಾ . ರಾಣಿಬೆನ್ನೂರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 

* | ಬಹು ಬೆಳೆ ಒಕ್ಕಣೆ ಯಂತ್ರ 
ಹಿರೇಕೆರೂರು ತಾ , ಹಿರೇಕೆರೂರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 

ಬಹು ಬೆಳೆ ಒಕ್ಕಣೆ ಯಂತ್ರ 
ಹಂಸಭಾವಿ ತಾ , ಹಿರೇಕೆರೂರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | ಬಹು ಬೆಳೆ ಒಳಗೆ ಯಂತ 
ಹುಲಗೂರ ತಾ . ಶಿಗ್ಗಾಂವಿ. 
[ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | ಬಹು ಬೆಳೆ ಯಂತ 
ಹೂವಿನಶಿಗ್ಗಿ ತಾ . ಸವಣೂರ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , 

ಬಹು ಬೆಳೆ ಒಕ್ಕಣೆ ಯಂತ್ರ 
ಕಂಚಾರಗಟ್ಟಿ, ತಾ ಹಾವೇರಿ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಗುತ್ತಲ | ಬಹು ಬೆಳೆ ಒಕಣೆ ಯಂತ 
ತಾ . ಹಾವೇರಿ 


168000 


84000 


168000 


84000 


168000 


84000 


168000 


84000 


14 


168000 


84000 


168000 


84000 


168000 


84000 


77 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., | 

* | ಬಹು ಬೆಳೆ ಒಕ್ಕಣೆ ಯಂತ್ರ 
ತೆವರಮಳ್ಳಿಹಳ್ಳಿ ತಾ . ಸವಣೂರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , 

ಬಹು ಬೆಳೆ ಒಕ್ಕಣೆ ಯಂತ್ರ 
ಕಾಕೋಳ ತಾ , ರಾಣೇಬೆನ್ನೂರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , 

| ಬಹು ಬೆಳೆ ಒಕ್ಕಣೆ ಯಂತ್ರ 
ಖುರ್ದ ಕೋಡಿಹಳ್ಳಿ ತಾ, ಬ್ಯಾಡಗಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 

ಬಹು ಬೆಳೆ ಒಕ್ಕಣೆ ಯಂತ್ರ 
ಹಿರೇಬೆಂಡಿಗೇರಿ ತಾ . ಶಿಗ್ಗಾಂವಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | 
ಹೊಸಪೇಟೆ ತಾ . ಹಾನಗಲ್, ಹಾವೇರಿ ಜಿಲ್ಲೆ | ಶುದ್ದೀಕರಿಸುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 

ಜೋಳಗೋವಿನಜೋಳ 
ಚಿಕ್ಕಾಂಶಿ ಹೊಸೂರ ತಾ . ಹಾನಗಲ್, ಹಾವೇರಿ 

ಮಾಡುವ/ ಶುದ್ದೀಕರಿಸುವ ಯಂತ್ರ 


168000 


84000 


| 78 


168000 


84000 


79 


168000 


84000 


80 


168000 


84000 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, | ಜೋಳಗೋವಿನಜೋಳ 
ಹೊಸಶಿಡೇನೂರ ತಾ . ಬ್ಯಾಡಗಿ, ಹಾವೇರಿ ಜಿಲ್ಲೆ. 

ಮಾಡುವ/ ಶುದ್ದೀಕರಿಸುವ ಯಂತ್ರ 
ఒట్టు 


2352000 


1176000 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೫೧ 


12 


| 


ಕಲಬುರಗಿ 


8 ] 


300000 


150000 


೮|| 


300000 


150000 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, ಶುದ್ದೀಕರಣ ಮತ್ತು ವರ್ಗೀಕರಣ 
ಅಂದೋಲ ತಾ . ಜೇವರ್ಗಿ 

ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , 

ಶುದ್ದೀಕರಣ ಮತ್ತು ವರ್ಗೀಕರಣ 
ಅಂಕಲಗಾ ಕೇ .ಕ. ಕುರಿಕೋಟಾ ತಾ . ಕಲಬುರಗಿ 

ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, | ಶುದ್ದೀಕರಣ ಮತ್ತು ವರ್ಗೀಕರಣ 
ಚಿಂತಪಳ್ಳಿ ತಾ ಚಿಂಚೋಳಿ 

ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , | ಶುದ್ದೀಕರಣ ಮತ್ತು ವರ್ಗೀಕರಣ 
ನಾಲವಾರ ತಾ . ಚಿತ್ತಾಪೂರ 

ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , ಶುದ್ದೀಕರಣ ಮತ್ತು ವರ್ಗೀಕರಣ 
ಕೊಲ್ಲುರ ತಾ ಚಿತ್ತಾಪೂರ 

ಯಂತ್ರ 


300000 


150000 


84 


300000 


150000 


S . 


300000 


150000 


ಒಟ್ಟು 


1500000 


750000 


13 


ಬೀದರ್‌ 


| 86 


293500 


146750 


87 


293500 


146750 


88 


293500 


146750 


89 


293500 


146750 


1174000 


587000 


14 | ಬಳ್ಳಾರಿ 


| 90 


184000 


92000 


184000 


92000 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ನಿ, | ಆಹಾರ ಧಾನ್ಯಗಳ ಶುದ್ದೀಕರಣ 
ಜನವಾಡ 

ಮತ್ತು ವರ್ಗೀಕರಣ 

ಯಂತ್ರೋಪಕರಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, ಆಹಾರ ಧಾನ್ಯಗಳ ಶುದ್ದೀಕರಣ 
ಕಮಲನಗರ 

ಮತ್ತು ವರ್ಗೀಕರಣ 

ಯಂತ್ರೋಪಕರಣ | 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , ಆಹಾರ ಧಾನ್ಯಗಳ ಶುದ್ದೀಕರಣ 
ಮುಡಬಿ 

ಮತ್ತು ವರ್ಗೀಕರಣ 

ಯಂತ್ರೋಪಕರಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , | ಆಹಾರ ಧಾನ್ಯಗಳ ಶುದ್ದೀಕರಣ 
ಗೋಟಾಳಾ 

ಮತ್ತು ವರ್ಗೀಕರಣ 
ಯಂತ್ರೋಪಕರಣ 

ಒಟ್ಟು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , | ಆಹಾರ ಧಾನ್ಯಗಳ ಒಕಣೆ 
ಬಬೈಲುವದ್ದಿಗೇರಿ ತಾ , ಹೊಸಪೇಟೆ 

ಶುದ್ದೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ನಿ , ಆಹಾರ ಧಾನ್ಯಗಳ ಒಕ್ಕಣೆ 
ಪಾಪಿನಾಯಕನಹಳ್ಳಿ ತಾ . ಹೊಸಪೇಟೆ ಶುದ್ದೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ನಿ, ಆಹಾರ ಧಾನ್ಯಗಳ ಒಕ್ಕಣೆ 
ಚಿಲಕನಹಟ್ಟಿ ತಾ , ಹೊಸಪೇಟೆ 

ಶುದ್ದೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , | ಆಹಾರ ಧಾನ್ಯಗಳ ಒಕ್ಕಣೆ 
ಉತ್ತಂಗಿ ತಾ . ಹೂವಿನಹಡಗಲಿ 

ಶುದ್ದೀಕರಣ ಯಂತ್ರ 

ಒಟ್ಟು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ , ಆಹಾರ ಧಾನ್ಯ ಶುದ್ದೀಕರಣ ಮತ್ತು 
ಸಿದ್ದಾಪುರ , ಗಂಗಾವತಿ ತಾ . ಕೊಪ್ಪಳ ಜಿಲ್ಲೆ | ವರ್ಗೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, | ಆಹಾರ ಧಾನ್ಯ ಶುದ್ದೀಕರಣ ಮತ್ತು 
ಮೇಣಧಾಳ ಕುಷ್ಟಗಿ ತಾ . ಕೊಪ್ಪಳ ಜಿಲ್ಲೆ ವರ್ಗೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, 

ಆಹಾರ ಧಾನ್ಯ ಶುದ್ದೀಕರಣ ಮತ್ತು 
ವಜ್ರಬಂಡಿ , ಯಲಬುರ್ಗಾ ತಾ . ಕೊಪ್ಪಳ ಜಿಲ್ಲೆ. ವರ್ಗೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ , ನಿ, ಆಹಾರ ಧಾನ್ಯ ಶುದ್ದೀಕರಣ ಮತ್ತು 
ಯರಗೇರಾ, ಕುಷ್ಟಗಿ ತಾ . ಕೊಪ್ಪಳ ಜಿಲ್ಲೆ ವರ್ಗೀಕರಣ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ನಿ, | ಆಹಾರ ಧಾನ್ಯ ಶುದ್ದೀಕರಣ ಮತ್ತು 
ಹೊಸಹಳ್ಳಿ, ಕೊಪ್ಪಳ ತಾ , ಕೊಪ್ಪಳ ಜಿಲ್ಲೆ ವರ್ಗೀಕರಣ ಯಂತ್ರ 


92 


184000 


92000 


184000 


92000 


736000 


368000 


15 


| 


ಕೊಪ್ಪಳ 


184000 


92000 


184000 


92000 


184000 


92000 


184000 


92000 


98 


184000 


92000 


920000 


460000 


ಒಟ್ಟು 
ಒಟ್ಟು 


19888985 


9996494 


P . R .183 
S . C .50 


ಕೆ. ರಾಧಾಕೃಷ್ಣ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 


೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

ಭಾಗ ೧ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯನ್ನು ಪುನರ್‌ರಚಿಸುವ ಕುರಿತು, 
ಓದಲಾಗಿದೆ : 1. ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) ಅಧಿನಿಯಮ , 2002 , 

ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 162 ಎಸ್‌ಪಿಐ 2001, ದಿನಾಂಕ: 06 . 08 .2001 . 
3. ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 162 ಎಸ್ ಪಿಐ 2001, ದಿನಾಂಕ: 21.08 .2002 . 
4. ಅಧಿಸೂಚನೆ ಸಂಖ್ಯೆ : ಸಿಐ 162 ಎಸ್ಪಿಐ 2001, ದಿ : 26 .07. 2004 . 
5. ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) (ತಿದ್ದುಪಡಿ ) ಅಧಿನಿಯಮ , 2013. 
6. ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) (ತಿದ್ದುಪಡಿ) ಅಧಿನಿಯಮ , 2015ರ ಅಧಿಸೂಚನೆ ಸಂಖ್ಯೆ: 

ಸಂವ್ಯಶಾಇ 50 ಶಾಸನ 2015 , ದಿ: 28.12 .2015 . 
ಪ್ರಸ್ತಾವನೆ : 

ಕರ್ನಾಟಕ ಕೈಗಾರಿಕೆಗಳ ( ಸೌಲಭ್ಯ) ಅಧಿನಿಯಮ , 2002ರ ಪರಿಚ್ಛೇದ 3(1), 6(1) ಹಾಗೂ 9 (1) ರ ಪ್ರಕಾರ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ, 
ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ ಹಾಗೂ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಗಳನ್ನು ರಚಿಸುವ ಅಧಿಕಾರವನ್ನು ರಾಜ 
ಸರ್ಕಾರವು ಹೊಂದಿದೆ. ಅದರನ್ವಯ , ಮೇಲೆ ಓದಲಾದ ( 2) ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ .3.00 ಕೋಟಿವರೆಗಿನ ಬಂಡವಾಳ ಹೂಡಿಕೆ 
ಪ್ರಸ್ತಾವನೆಗಳಿಗೆ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ, 1.3.00 ಕೋಟಿಯಿಂದ 1.50 ಕೋಟಿವರೆಗಿನ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳಿಗೆ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಏಕಗವಾಕ್ಷಿ ಸಮಿತಿ ಹಾಗೂ 7.50 ಕೋಟಿ ಮೇಲ್ಪಟ್ಟ 
ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳಿಗೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ 
ಸಮಿತಿಯನ್ನು ರಚಿಸಲಾಗಿರುತ್ತದೆ. 

ಮೇಲೆ ಓದಲಾದ (3) & (4) ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ರಾಜ್ಯ ಉನ್ನತ ಒಪ್ಪಿಗೆ ನೀಡಿಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಮಾನ್ಯ 
ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನು ಸದಸ್ಯರನ್ನಾಗಿ, ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗೆ ಮುಖ್ಯ ಕಾರ್ಯದರ್ಶಿಗಳು, 
ಕರ್ನಾಟಕ ಸರ್ಕಾರ ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಸದಸ್ಯರನ್ನಾಗಿ 
ನೇಮಿಸಲಾಗಿರುತ್ತದೆ. 

ಮೇಲೆ ಓದಲಾದ (6 ) ರಲ್ಲಿ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳನ್ನು ತ್ವರಿತವಾಗಿ ಮತ್ತು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ 1500 
ಕೋಟಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ನೀಡುವ ಅಧಿಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 
ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಸಮಿತಿಯನ್ನು , ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ 7.15 ಕೋಟಿಯಿಂದ ಕೆ. 500 
ಕೋಟಿವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ನೀಡಲು ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯನ್ನು 
ರಚಿಸಲು ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) (ತಿದ್ದುಪಡಿ) ಅಧಿನಿಯಮ , 2015ರ ಪರಿಚ್ಛೇದ 3(1), (ii) & 6(1), ( ii) ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. 
ಮೇಲ್ಕಂಡ ಅಂಶಗಳಲ್ಲಿ ಹಿನ್ನೆಲೆಯಲ್ಲಿ, ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 25 ಎಸ್ ಪಿಐ 2016, ಬೆಂಗಳೂರು, ದಿನಾಂಕ: 27 . 01.2016 . 
ಕರ್ನಾಟಕ ಕೈಗಾರಿಕೆಗಳ ( ಸೌಲಭ್ಯ ) (ತಿದ್ದುಪಡಿ) ಅಧಿನಿಯಮ, 2015ರ ಪರಿಚ್ಛೇದ 3 (1) & (ii) ರಲ್ಲಿ ತಿದ್ದುಪಡಿಯನ್ವಯ 1.500 ಕೋಟಿಗಿಂತ 
ಹೆಚ್ಚಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ರಾಜ್ಯ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯು ಅನುಮೋದನೆಯನ್ನು ನೀಡುವ ಅಧಿಕಾರ ಹೊಂದಿರುತ್ತದೆ. 
ಮೇಲ್ಕಂಡ ತಿದ್ದುಪಡಿಯನ್ವಯ , ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯನ್ನು ಈ ಕೆಳಕಂಡಂತೆ ರಚಿಸಲಾಗಿದೆ: 
ಸನ್ಮಾನ್ಯ ಮುಖ್ಯಮಂತ್ರಿಗಳು 

ಅಧ್ಯಕ್ಷರು 
ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಸಚಿವರು 

ಉಪಾಧ್ಯಕ್ಷರು 
ಮಾನ್ಯ ಲೋಕೋಪಯೋಗಿ ಸಚಿವರು 

ಸದಸ್ಯರು 
ಮಾನ್ಯ ಐಟಿ/ ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು 

ಸದಸ್ಯರು 
ಮಾನ್ಯ ತೋಟಗಾರಿಕೆ ಸಚಿವರು 

ಸದಸ್ಯರು 
ಮಾನ್ಯ ಜಲಸಂಪನ್ಮೂಲ ಸಚಿವರು 

ಸದಸ್ಯರು 
ಮಾನ್ಯ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು 

ಸದಸ್ಯರು 
ಮಾನ್ಯ ಕೃಷಿ ಸಚಿವರು 

ಸದಸ್ಯರು 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 

ಸದಸ್ಯರು 
10 . ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಸದಸ್ಯರು 
| ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಗಳು 

ಸದಸ್ಯರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು 

ಸದಸ್ಯರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರವಾಸೋದ್ಯಮ ಇಲಾಖೆ 

ಸದಸ್ಯರು 


13. 


| 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


೫೫೩ 


14. 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
| ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ಇಂಧನ ಇಲಾಖೆ| 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ಕಾರ್ಮಿಕ ಇಲಾಖೆ 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ಜಲಸಂಪನ್ಮೂಲ ಇಲಾಖೆ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ 
20. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಐಟಿ/ ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಸರ್ಕಾರ ಕಾರ್ಯದರ್ಶಿಗಳು ( ಎಂಎಸ್‌ಎಂಇ, ಗಣಿ, ಸಕ್ಕರೆ), ವಾಣಿಜ್ಯ ಮತ್ತು ಕೈಗಾರಿಕೆ | 
ಇಲಾಖೆ 
| ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ , ಬೆಂಗಳೂರು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯ ನಿರ್ವಾಹಕ ಸದಸ್ಯರು, ಕೆಐಎಡಿಬಿ, 
ಬೆಂಗಳೂರು 


ಸದಸ್ಯರು 
ಸದಸ್ಯರು 


26 . 


ಸದಸ್ಯ ಕಾರ್ಯದರ್ಶಿಗಳು 


ಆಯುಕ್ತರು ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಬೆಂಗಳೂರು 


ವಿಶೇಷ ಆಹ್ವಾನಿತರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕೃಷಿ ಇಲಾಖೆ 


2 . 


ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಟಿಸಿಎಲ್ , ಬೆಂಗಳೂರು 


ವ್ಯವಸ್ಥಾಪಕ ನಿರ್ದೇಶಕರು , ಕೆಎಸ್ಐಐಡಿಸಿ, ಬೆಂಗಳೂರು 


4 . | 

ಆಯುಕ್ತರು, ಬಿಎಂಆರ್‌ಡಿಎ, ಬೆಂಗಳೂರು 

ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ನಿರ್ದೇಶಕರು, ಸಕ್ಕರೆ, ಬೆಂಗಳೂರು 
6 . ವ್ಯವಸ್ಥಾಪಕ ನಿರ್ದೇಶಕರು , ಕೆಯುಡಬ್ಲ್ಯೂಎಸ್‌ಡಿಬಿ, ಬೆಂಗಳೂರು 
ಸಮಿತಿಯು ಸಭೆಗೆ ಅವಶ್ಯವಿರುವ ಇತರೆ ಇಲಾಖೆಗಳ ಮುಖ್ಯಸ್ಥರು/ ಅಧಿಕಾರಿಗಳನ್ನು ಆಹ್ವಾನಿಸಬಹುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR 210 

ಎಸ್ . ಉಮಾದೇವಿ, 
Sc. 25 

ಪೀಠಾಧಿಕಾರಿ ( ತಾಂತ್ರಿಕ ಕೋಶ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಿಷಯ : 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ 2002 ರನ್ವಯ ರಚಿಸಲಾಗಿರುವ ಸಮಿತಿಗಳಲ್ಲಿ ಎಲ್ಲಾ 
ವಲಯದ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳನ್ನು ಅನುಮೋದಿಸುವ ಕುರಿತು. 
1. ಸರ್ಕಾರಿ ಆದೇಶ ಸಂಖ್ಯೆ : ITD 03 PRM 2014, ದಿನಾಂಕ : 03. 03 .2014. 


ಓದಲಾಗಿದೆ : 


2 . ಸರ್ಕಾರಿ ಆದೇಶ ಸಂಖ್ಯೆ : TD 81 TTT 2014, ದಿನಾಂಕ: 26. 03.2014 ( ಪ್ರವಾಸೋದ್ಯಮ ನೀತಿ 2015 - 20). 
3. ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ: FD 3 CET 2015, ದಿನಾಂಕ:09. 06.2015. 

ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) (ತಿದ್ದುಪಡಿ) ಅಧಿನಿಯಮ , 2015ರ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 50 ಶಾಸನ 

2015, ದಿ : 28.12.2015. 
5 . ಸರ್ಕಾರಿ ಆದೇಶ ಸಂಖ್ಯೆ :ಸಿಐ 25 ಎಸ್‌ಪಿಐ 2016 , ದಿನಾಂಕ: 27 .01. 2016. 


೫೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 


ಭಾಗ ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯು IT / ITes / Start- ups / Animation/ Gaming/ Computer / Graphics / Telecom/ BPO/ KPO ಮತ್ತು ಇತರೆ ವಲಯಗಳ ಉದ್ಯಮಗಳಲ್ಲಿ 
7.100.00 ಕೋಟಿವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲು ಮಾನ್ಯ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಅಧ್ಯಕ್ಷತೆಯ ರಾಜ್ಯಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ ಮತ್ತು ಕೆ.100 .00 ಕೋಟಿಗಳಿಗೂ ಮೇಲ್ಪಟ್ಟ 
ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲು ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಉನ್ನತಮಟ್ಟದ ಒಪ್ಪಿಗೆ ನೀಡಿಕೆ 
ಸಮಿತಿಯನ್ನು ರಚಿಸಲಾಗಿರುತ್ತದೆ. 

ಮೇಲೆ ಓದಲಾದ ( 2) ಮತ್ತು (3) ರಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿ 2015 - 20 ರಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದಂತೆ 
7.15 .00 ಕೋಟಿಗಳವರೆಗಿನ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ, .15 .00 ಕೋಟಿಗಳಿಂದ 
ಕ.100.00 ಕೋಟಿಗಳವರೆಗಿನ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳಿಗೆ ಮಾನ್ಯ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ಎಂಪವರ್ ಕಮಿಟಿ ಹಾಗೂ 
7.100.00 ಕೋಟಿಗಳಿಗೂ ಮೇಲ್ಪಟ್ಟ ಮೆಗಾ, ಅಲ್ಲಾ ಮೆಗಾ ಹಾಗೂ ಸೂಪರ್‌ ಮೆಗಾ ಯೋಜನೆಗಳಿಗೆ ಅನುಮೋದನೆ ನೀಡಲು ಮಾನ್ಯ 
ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಉನ್ನತಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯನ್ನು ರಚಿಸಲಾಗಿರುತ್ತದೆ. 

ಮೇಲೆ ಓದಲಾದ ( 4) ರಲ್ಲಿ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳನ್ನು ತ್ವರಿತವಾಗಿ ಮತ್ತು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ 
.500.00 ಕೋಟಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ನೀಡುವ ಅಧಿಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ 
ಅಧ್ಯಕ್ಷತೆಯಲ್ಲಿ ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿಯನ್ನು , ಮಾನ್ಯ ಬಹೃತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ 7.15 . 00 
ಕೋಟಿಯಿಂದ 1.500.00 ಕೋಟಿವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ನೀಡಲು ರಾಜ್ಯ ಮಟ್ಟದ ಏಕಗವಾಕ್ಷಿ 
ಅನುಮೋದನಾ ಸಮಿತಿಯನ್ನು ರಚಿಸಲು ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ ) (ತಿದ್ದುಪಡಿ) ಅಧಿನಿಯಮ, 2015ರ ಪರಿಚ್ಛೇದ 3(1), (ii), & 6(1), (ii) 
ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. 

ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳನ್ನು ತ್ವರಿತವಾಗಿ ಹಾಗೂ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ವಿವಿಧ ಇಲಾಖೆಗಳು 
ರಚಿಸಿರುವ ಎಲ್ಲಾ ಸಮಿತಿಗಳನ್ನು ರದ್ದುಗೊಳಿಸಿ, ಅವುಗಳಿಗೆ ಬದಲಾಗಿ ಎಲ್ಲಾ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಬಂಡವಾಳ ಹೂಡಿಕೆಯ ಯೋಜನೆಗಳಿಗೆ 
ಅನುಮೋದನೆ ನೀಡಲು Karnataka Industrial Facilitation Act ನಲ್ಲಿ ರಚಿತವಾಗಿರುವ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯಮಟ್ಟದ ಒಪ್ಪಿಗೆ 
ನೀಡಿಕೆ ಸಮಿತಿ ಮತ್ತು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯಮಟ್ಟದ ಏಕಗವಾಕ್ಷಿ ಸಮಿತಿಯಲ್ಲಿ ಅನುಮೋದಿಸಲು 
ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದಿಸಿರುತ್ತಾರೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 25 ಎಸ್ಪಿಐ 2016 , ದಿನಾಂಕ: 27.01.2016 ರಲ್ಲಿ 7.500 .00 ಕೋಟಿಗೂ ಹೆಚ್ಚಿನ ಬಂಡವಾಳ ಹೂಡಿಕೆಯ 
ಪ್ರಸ್ತಾವನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಉನ್ನತಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಹಾಗೂ 7.15.00 ಕೋಟಿಯಿಂದ 7.500.00 
ಕೋಟಿವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯಮಟ್ಟದ ಏಕಗವಾಕ್ಷಿ 
ಸಮಿತಿಯನ್ನು ಪುನರ್ ರಚಿಸಲಾಗಿದೆ. 

ಅದರಂತೆ ಈ ಮುಂದಿನ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಸಿಐ 25 ಎಸ್ ಪಿಐ 2016 , ಬೆಂಗಳೂರು, ದಿನಾಂಕ: 29. 01.2016. 


ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) (ತಿದ್ದುಪಡಿ) ಅಧಿನಿಯಮ , 2015ರ ಪರಿಚ್ಛೇದ 3(1) , ( ii) & 6( 1), ( ii) ರಂತೆ ಹಾಗೂ ಸರ್ಕಾರಿ ಆದೇಶ 
ಸಂಖ್ಯೆ :ಸಿಐ 25 ಎಸ್ ಪಿಐ 2016, ದಿನಾಂಕ: 27.01.2016 ರಲ್ಲಿ 1.500.00 ಕೋಟಿಗಳಿಗೂ ಮೇಲ್ಪಟ್ಟ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ 
ಅನುಮೋದನೆ ನೀಡಲು ರಚಿತವಾಗಿರುವ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯ ರಾಜ್ಯ ಉನ್ನತಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಮತ್ತು 7.15.00 
ಕೋಟಿಯಿಂದ 1.500 .00 ಕೋಟಿಗಳವರೆಗಿನ ಬಂಡವಾಳ ಹೂಡಿಕೆಯ ಪ್ರಸ್ತಾವನೆಗಳಿಗೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರ ಅಧ್ಯಕ್ಷತೆಯಲ್ಲಿ 
ರಚಿತವಾಗಿರುವ ರಾಜ್ಯಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗಳು, ಪ್ರವಾಸೋದ್ಯಮ ವಲಯ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯಗಳು ಸೇರಿದಂತೆ ಇತರೆ ಎಲ್ಲಾ ವಲಯಗಳ ಬಂಡವಾಳ ಹೂಡಿಕೆ ಪ್ರಸ್ತಾವನೆಗಳನ್ನು ಅನುಮೋದಿಸಲು 
ಅನುಮೋದನೆ ನೀಡಲಾಗಿದೆ. 
PR , 211 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
Sc . 50 

ಎಸ್ . ಉಮಾದೇವಿ, 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ವಿ. ಲಕ್ಷ್ಮಣ್, ಜವಳಿ ತನಿಖಾಧಿಕಾರಿ , ಕೈಮಗ್ಗ ಮತ್ತು ಜವಳಿ ಇಲಾಖೆ, ಇವರಿಗೆ ಜವಳಿ ಪ್ರವರ್ಧನಾಧಿಕಾರಿ ಹುದ್ದೆಗೆ 

ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡುವ ಬಗ್ಗೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

೫೫೫ 
ಓದಲಾಗಿದೆ : 1. ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜವಳಿ ತನಿಖಾಧಿಕಾರಿ ವೃಂದದಿಂದ ಜವಳಿ ಪ್ರವರ್ಧನಾಧಿಕಾರಿ ಹುದ್ದೆಗೆ 

ದಿ : 18 .10.2008 ರಂದು ನಡೆದ ಇಲಾಖಾ ಬಡ್ಡಿ ಸಮಿತಿ ಸಭೆಯ ನಡವಳಿ . 
2. ಸರ್ಕಾರಿ ಆದೇಶ ಸಂಖ್ಯೆ : ವಾಕೈ 21 ಜಕೈಇ 2006 , ದಿನಾಂಕ: 06.03.2010 . 
3 . ಕರ್ನಾಟಕ ಲೋಕಸೇವಾ ಆಯೋಗ ಪತ್ರ ಸಂಖ್ಯೆ : ಪಿಎಸ್‌ಸಿ/ 49/ಸಿಎನ್ಎಸ್ /10 , ದಿನಾಂಕ: 08.12 . 2010 . 
4. ಜವಳಿ ಅಭಿವೃದ್ಧಿ ಆಯುಕ್ತರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಇವರ ಪತ್ರ ಸಂಖ್ಯೆ: ಕೈಜಇ/ ಆಡಳಿತ.ಸಿ -1/50 / 0 -11, 

ದಿನಾಂಕ : 13. 09 .2010 . 
5. ಶ್ರೀ ವಿ. ಲಕ್ಷ್ಮಣ್, ಜವಳಿ ತನಿಖಾಧಿಕಾರಿ, ಕೆ.ಎಸ್. ಟಿ. ಐ. ಡಿ.ಸಿ., ಬೆಂಗಳೂರು, ಇವರ ಮನವಿ ದಿನಾಂಕ 16. 10.2015 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . ( 1) ರ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಡವಳಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯ 7 ಜನ ಜವಳಿ 
ತನಿಖಾಧಿಕಾರಿಗಳಿಗೆ ಜವಳಿ ಪ್ರವರ್ಧನಾಧಿಕಾರಿಗಳಾಗಿ ಸ್ಥಾನಪನ್ನಾ ಬಡ್ತಿ ನೀಡಲು ಪರಿಗಣಿಸಿ ಶ್ರೀ ವಿ. ಲಕ್ಷ್ಮಣ್, ಇವರನ್ನು ಮುಂಬಡ್ತಿಗೆ ಅರ್ಹ ಎಂದು 
ಪರಿಗಣಿಸಿ ಇವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇರುವುದರಿಂದ ಇವರ ಮುಂಬಡ್ತಿಯ ತೀರ್ಮಾನವನ್ನು ಮೊಹರು ಲಕೋಟೆಯಲ್ಲಿಡಲಾಗಿತ್ತು . 

ಓದಲಾದ ಕ್ರ. ಸಂ . ( 2) ರ ಸರ್ಕಾರದ ಆದೇಶದಲ್ಲಿ ಶ್ರೀಯುತರ ಮೇಲಿನ ಆರೋಪಗಳು ಸಾಬೀತಾಗಿಲ್ಲದ ಕಾರಣ ಸರ್ಕಾರವು ಇವರನ್ನು 
ದೋಷಮುಕ್ತರೆಂದು ಪರಿಗಣಿಸಿದೆ. 

ಓದಲಾದ ಕ್ರ. ಸಂ . (3) ರ ಕರ್ನಾಟಕ ಲೋಕಸೇವಾ ಆಯೋಗವು ಶ್ರೀಯುತರಿಗೆ ಜವಳಿ ತನಿಖಾಧಿಕಾರಿ ಹುದ್ದೆಯಿಂದ ಜವಳಿ ಪ್ರವರ್ಧನಾಧಿಕಾರಿ 
ಹುದ್ದೆಗೆ ದಿನಾಂಕ: 25 .10. 2008 ರಿಂದ ಪೂರ್ವಾನ್ವಯವಾಗಿ ಸ್ಥಾನಪನ್ನಾ ಬಡ್ತಿ ನೀಡಲು ಸಹಮತಿಯನ್ನು ನೀಡಿರುತ್ತದೆ. ಓದಲಾದ ಕ್ರ. ಸಂ . ( 4) ರಲ್ಲಿ 
ಜವಳಿ ಅಭಿವೃದ್ಧಿ ಆಯುಕ್ತರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಇವರು ಶ್ರೀ ವಿ . ಲಕ್ಷ್ಮಣ್, ಜವಳಿ ತನಿಖಾಧಿಕಾರಿ ಇವರಿಗೆ ದಿನಾಂಕ: 25.10.2008 ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಜವಳಿ ಪ್ರವರ್ಧನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನಾ ಬಡ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಓದಲಾದ ಕ್ರ. ಸಂ . (5) ರಲ್ಲಿ ಶ್ರೀ ವಿ . ಲಕ್ಷ್ಮಣ್, ಜವಳಿ ತನಿಖಾಧಿಕಾರಿ , ಕರ್ನಾಟಕ ರಾಜ್ಯ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು, ಇವರು ದಿನಾಂಕ: 16.10.2015 ರಂದು ದಿನಾಂಕ: 25.10.2008 ರಿಂದ ಜವಳಿ ತನಿಖಾಧಿಕಾರಿ ಹುದ್ದೆಯಿಂದ ಜವಳಿ ಪ್ರವರ್ಧನಾಧಿಕಾರಿ 
ಹುದ್ದೆಗೆ ಪೂರ್ವಾನ್ವಯವಾಗಿ ಮುಂಬಡ್ತಿಯನ್ನು ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. 
ಆದ್ದರಿಂದ ಈ ಸಂಬಂಧ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 60 ಜಕೈಸೇ 2015, ಬೆಂಗಳೂರು, ದಿನಾಂಕ: 25.02 .2016, 
ಶ್ರೀ ವಿ. ಲಕ್ಷ್ಮಣ್, ಜವಳಿ ತನಿಖಾಧಿಕಾರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕರ್ನಾಟಕ ರಾಜ್ಯ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು, ಇವರಿಗೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ( ಮುಂಬಡ್ತಿ ವೇತನ ಮತ್ತು ಪಿಂಚಣಿ ಕ್ರಮಬದ್ದತೆ ) ನಿಯಮಗಳು 1978ರ ನಿಯಮ 2(1) ( ಎ) 
ರನ್ವಯ ದಿನಾಂಕ: 25.10.2008 ರಿಂದ ಪೂರ್ವಾನ್ವಯವಾಗಿ ಜವಳಿ ಪ್ರವರ್ಧನಾಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ಕೆ.10 ,800 -300 -12300 - 350 -14400 
400 -16800 - 450 -19500 -525 - 20025 ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಆದೇಶಿಸಲಾಗಿದೆ. ಅದರಂತೆ ಶ್ರೀಯುತರು ಜವಳಿ ಪ್ರವರ್ಧನಾಧಿಕಾರಿ ಹುದ್ದೆಗೆ 
ಸಂಬಂಧಿಸಿದ ಆರ್ಥಿಕ ಮತ್ತು ಇತರ ಎಲ್ಲಾ ಸೌಲಭ್ಯಗಳನ್ನು ಸಹ ದಿನಾಂಕ: 25.10.2008 ರಿಂದ ಪಡೆಯಲು ಅರ್ಹರಿರುತ್ತಾರೆ. ಶ್ರೀ ವಿ. ಲಕ್ಷ್ಮಣ್, ಇವರನ್ನು 
ಕರ್ನಾಟಕ ರಾಜ್ಯ ಜವಳಿ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು, ಈ ಸಂಸ್ಥೆಯಲ್ಲಿ ಖಾಲಿಯಿರುವ ಜವಳಿ ಪ್ರವರ್ಧನಾಧಿಕಾರಿ ಹುದ್ದೆಗೆ 
ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR, 212 

- ಕೆ. ಬೋರಲಿಂಗಯ್ಯ , 
ಸರ್ಕಾರದ ಉಪ ಕಾರ್ಯದರ್ಶಿ ( ಜವಳಿ ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
COMMERCE AND INDUSTRIES SECRETARIAT 
Sub : 

Additions/Modifications to the Industrial Policy 2014 -19 reg . 

Read : Government Order No . Cl 58 SPI 2013 , dated 01- 10 -2014 . 
Preamble : 

The State Government has announced the New Industrial Policy 2014 -19 on 01- 10 - 2014 to build a prosperous Karnataka 
through inclusive , sustainable & balanced industrial development thereby creating large employment opportunities , The Policy aims at 
achieving an industrial growth rate of 12 % per annum by attracting investments of about five lakh crore & generates employment to 
about fifteen lakh persons during the Policy period . 

The policy lays emphasis on providing good infrastructure support for promotion of industries Many reforms have been 
proposed across major departments including online filing of combined application and approvals to facilitate ease of doing business, 
optimum utilization of resources , encourage vertical development in industrial area , protect industrial land , reduce inspections, enable 
submission of online returns etc . to boost the morale of investors . 


3382 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


200 0 


Entrepreneurs belongins to SC /ST , Minority Community , Backward Classes, Ex -servicemen and women have been given 
special attention to encourage enterprise creation and industrial capacity building by them for an inclusive growth and sustained 
development. Hyderabad -Karnataka Region along with industrially backward Taluks has received adequate attention with a view to 
create a strong industrial base for overall development of the State . 

In view of the above, it is proposed for additions/ modifications to the Industrial Policy 2014 - 19 . 
Hence the following order. 

GOVERNMENT ORDER No. Cl 224 SPI 2015 (P2), BENGALURU , DATED : 01.02. 2016 
In the circumstances explained in the preamble, Government is pleased to approve additions/modifications to Industrial 
Policy 2014 -19 as mentioned in Annexure . 

This order issues with the concurrence of Finance Department vide Note No. FD 1278 Exp -1 2015 , dated 16 -01-2016 and 
Revenue Department vide Note No: 702 94 swisew 2015 , dated 19- 12-2015 . 


By Order and in the name of the Governor ofKarnataka 

S . UMADEVI 
Desk Officer (Technical Cell) 
Commerce & Industries Department 


ANNEXURE TO G .O . NO . CI 224 SPI 2015(P2), BENGALURU 

DATED : 01-02 - 2016 


Scheme or Programme 


Existing provision in the New Industrial 

Policy - 2014 - 19 


Addition /Modification to Industrial 

Policy - 2014 - 19 


Na 


5 .6 . 10 ( B ) : 
Exemption of Stamp 
Duty -MSMEs 


(ii ) for lease deeds, lease - cum - sale and ( ii) for lease deeds , lease - cum - sale , 
absolute sale deeds executed by industrial sub - lease and absolute sale deeds executed 
enterprises in respect of industrial by industrial enterprises in respect of 
plots , sheds, industrial tenements by industrial plots , sheds , industrial tenements 
KIADB , KSSIDC, KEONICS , Industrial by KIADB , KSSIDC , KEONICS , Industrial 
Co -operatives and approved private Co -operatives, approved private industrial 
industrial estates . 

estates, food parks and other approved 
industrial parks . 


Stamp 


5 .6 . 11( B ): 
Exemption of 
Duty -SC /ST 
Entrepreneurs 


5 .6 . 12( B ): 
Exemption of Stamp 
Duty -Women 
Entrepreneurs 


5 .6 . 13(B ): 
Exemption of Stamp 
Duty -Minorities, 
Backward classes 
( 1 & 2A ), Physically 
Challenged & Ex 
Servicemen 
Entrepreneurs 
5 .6 . 12 : 
Encouragement to 
women entrepreneurs 


No separate component 


Weconnet Certification 
for Women owned 
Business Enterprises 
(WBEs) 


5 .6 . 12 -1 (vii): 
Weconnet Certification of Women owned 
Business Enterprises (WBEs ): 
For a period of 3 years maximum limit 
Rs.75 ,000 / 
100 % of certification fees for the 1st year - 
Rs. 30 ,000/-max . 
90 % of certification fees for the 2nd year - 
Rs. 27 , 000 /- max . 
80 % of certification fees for the 3rd year - 
Rs. 18 ,000 /- max. 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


35332 


Scheme or Programme 


No. 


Existing provision in the New Industrial 

Policy - 2014 - 19 
Reimbursement of Export Credit 
Guarantee Insurance : 


Addition /Modification to Industrial 

Policy - 2014 -19 
Reimbursement of Insurance Premium 
Incentives : 


Annexure - 4 
Strategies 
Promotion : 


for 


Export 


Reimbursement of 
Export Credit Guarantee 
Insurance 


Financial Assistance shall be provided to Financial Assistance shall be provided to the 
the exporters whose annual turnover is exporters up to two star export category 
less than 5 .00 crore towards premium paid towards premium paid for Export Credit 
for Export Credit Guarantee Insurance for Guarantee Insurance for exporting the 
exporting the products to risk prone products to all the countries covered under 
countries like Africa , Latin America and Foreign Trade Policy 2015 -20 of the 
CIS . The assistance would be reimbursed | Government of India . 
to exporters to extent of 10 % premium paid 
subject to maximum of 50 ,000 /- per The assistance would be reimbursed to 
annum . 

exporters to extent of 10 % premium paid 
subject to maximum of 50 , 000 /- per annum . 


4 


5 .22 : 
Encouragement to 
Industries: 


Labour 


5 .22 : 
Encouragement to | No separate component 
Labour Intensive 
Industries 


Intensive 


Karnataka enjoys the advantage of 
demographic dividend and increasing literacy 
rates . Approximately 12 lakh people attain 
age of 21 every year, out of which 9 lakh 
need employment and 4 lakh have either a 
degree or diploma. There is an urgent need 
to create large number of formal jobs. 


Labour Intensive Industry will be defined as 
enterprise whih provides one job for an 
investment in fixed asset of up to Rs. 10 
lakhs. 


Indicative list of Labour Intensive Industries 
are 
> Gems & Jewellery 
> Toys & Handicrafts 
► Agro based industries 


New Small, Medium and Large Scale 
Enterprises setting up facilities in HK Zone- 1 
& 2 and other than HK Zone - 1, 2 & 3 and 
employing at least 70 % local persons on an 
overall basis will be offered 75 % 
reimbursement of expenditure on account of 
contribution towards ESI & EPF for a period 
of initial 3 years . 


Howerver , these benefits over a period of 
3 years will be limited to 10 % of value of fixed 
asset. 


೫೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


2010 


Sl. 


Scheme or Programme 


No . 


5 .6 . 11 (G ) 
5 .6 . 12 (G ) 
5 .6 . 13 (G ) 
Interest subsidy to micro 
enterprises 


Existing provision in the New Industrial Addition /Modification to Industrial 
Policy - 2014 - 19 

Policy - 2014 -19 
5 .6 . 11 (G ) 

5 .6 .11(G ) - SC /ST Entrepreneurs 
Interest subsidy of 6 % per annum on term Interest subsidy of 6 % per annum on term 
loans will be provided to Micro enterprises . loans will be provided to Micro enterprises. 
This interest subsidy is payable to financial This interest subsidy is payable to financial 
institutions on behalf of the enterprise only institutions on behalf of the enterprise only if 
if the enterprise has not defaulted in the enterprise has not defaulted in payment 
payment of either principle or interest of either principle or interest instalments. The 
instalments. The amount of interest amount of interest subsidy will be effective 
subsidy will be effective rate of interest rate of interest (after deducting interest 
(after deducting interest subsidy receivable subsidy receivable by any institution /s under 
by any institution /s under any Government any Government of India scheme) or 6 % per 
of India scheme) or 6 % per annum annum whichever is less . The period of 
whichever is less. The period of interest interest subsidy is six years , five years , four 
subsidy is six years , five years and four years and three years in other than HK Zone 
years in other than HK Zone 1, Zone 2 , 1, Zone 2, Zone 3 , Zone 4 and seven years 
Zone 3 and seven years and six years in and six years in HK Zone 1 & HK Zone 2 , 
HK Zone 1 & HK Zone 2, respectively . respectively . 


5 .6 . 12 (G ) 
Interest subsidy of 6 % per annum on term 
loans will be provided to Micro enterprises . 
This interest subsidy is payable to financial 
institutions on behalf of the enterprise only 
if the enterprise has not defaulted in 
payment of either principle or interest 
instalments . The amount of interest 
subsidy will be effective rate of interest 
( after deducting interest subsidy receivable 
by any institution /s under any Government 
of India scheme) or 6 % per annum 
whichever is less . The period of interest 
subsidy is six years , five years and four 
years in other than HK Zone 1 , Zone 2 , 
Zone 3 and seven years and six years in 
HK Zone 1 & HK Zone 2, respectively. 


5 .6 . 12 (G ) - Women Entrepreneurs 
Interest subsidy of 6 % per annum on term 
loans will be provided to Micro enterprises. 
This interest subsidy is payable to financial 
institutions on behalf of the enterprise only if 
the enterprise has not defaulted in payment 
of either principle or interest instalments . The 
amount of interest subsidy will be effective 
rate of interest (after deducting interest 
subsidy receivable by any institution /s under 
any Government of India scheme ) or 6 % per 
annum whichever is less. The period of 
interest subsidy is six years , five years , four 
years and three years in other than HK Zone 
1, Zone 2 , Zone 3, Zone 4 and seven years 
and six years in HK Zone 1 & HK Zone 2 , 
respectively 


5 . 6 . 13 ( G ) 

5 .6 . 13 (G ) - Minorities , Backward Classes 
Interest subsidy of 6 % per annum on term (Category 1 & 2A), Physically Challenged 
loans will be provided to Micro enterprises. & Ex - Servicemen Entrepreneurs 
This interest subsidy is payable to financial Interest subsidy of 6 % per annum on term 
institutions on behalf of the enterprise only loans will be provided to Micro enterprises. 
if the enterprise has not defaulted in This interest subsidy is payable to financial 
payment of either principle or interest institutions on behalf of the enterprise only if 
instalments. The amount of interest the enterprise has not defaulted in payment 
subsidy will be effective rate of interest of either principle or interest instalments . The 
(after deducting interest subsidy receivable amount of interest subsidy will be effective 
by any institution /s under any Government rate of interest (after deducting interest 
of India scheme) or 6 % per annum subsidy receivable by any institution /s under 
whichever is less . The period of interest any Government of India scheme) or 6 % per 
subsidy is six years , five years and four annum whichever is less. The period of 
years in other than HK Zone 1, Zone 2 , interest subsidy is six years, five years, four 
Zone 3 and seven years and six years in years and three years in other than HK Zone 
HK Zone 1 & HK Zone 2 , respectively . 1, Zone 2, Zone 3 , Zone 4 and seven years 

and six years in HK Zone 1 & HK Zone 2 , 
respectively 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


H36 


SI. 
No . 


Scheme or Programme 


Addition /Modification to Industrial 

Policy – 2014 - 19 


5 .6 . 10 (1) (ii) 
5.6 . 11 (1) (ii ) 
5 .6 . 12 (1) ( ii) 
5 .6 . 13 (1) (ii) 
Re-imbursement 
for ISO 
Certification 


Existing provision in the New Industrial 

Policy - 2014 - 19 
5 .6 . 10 (1) (ii) 
ISO Series Certification 
Zone-1 ,2 ,3, and HK Zone - 1 & 2, 75 % of 
Cost (max 75 ,000 ) 


5 .6 . 10 (1) (ii) 
ISO Series Certification 
Zone - 1,2 , 3,4 and HK Zone- 1 & 2 , 75 % of 
Cost (max 75 ,000 ) 


Series 


5 .6 . 11 (1) ( ii) 
ISO Series Certification 
Zone -1,2, 3, and HK Zone- 1 & 2, 75 % of 
Cost (max 1.00 lakh ) 


5 .6 . 11 (1) ( ii) 
ISO Series Certification 
Zone -1,2 ,3,4 and HK Zone - 1 & 2, 75 % of 
Cost (max 1 .00 lakh ) 


5 .6 . 12 (1) ( ii) 
ISO Series Certification 
Zone -1,2, 3, and HK Zone- 1 & 2, 75 % of 
Cost (max 1.00 lakh ) 


5 .6 . 12 (1) ( ii ) 
ISO Series Certification 
Zone -1,2 ,3,4 and HK Zone - 1 & 2, 75 % of 
Cost (max 1.00 lakh ) 


5 .6 .13 (1) (ii ) 

5 .6 .13 (1) ( ii) 
ISO Series Certification 

ISO Series Certification 
Zone-1 ,2 ,3, and HK Zone - 1 & 2, 75 % of Zone - 1,2 ,3 ,4 and HK Zone- 1 & 2 , 75 % of 
Cost (max 1.00 lakh ) 

Cost (max 1 .00 lakh ) 


7 


5 .6 . 10 ( J) 
5 .6 . 11 (3) 
5 .6 . 12 (J) 
5 .6 . 13 (J ) 
Water Harvesting / 
Conservation Measures 


Water Harvesting / Conservation Measures Water Harvesting / Conservation Measures 
incentive is available only small and incentive is available for micro , small and 
medium manufacturing enterprises in Zone medium manufacturing enterprises in Zone 
1, 2 ,3 , and HK Zone 1 & 2 , 

1 ,2 ,3 , and HK Zone 1 & 2 ,) 


HK Zone 2 : Rs. 55. 00 lakh Rs . 50 .00 lakh - HK Zone 2 : Rs. 55 .00 lakh Rs. 60 .00 lakh 
in respect of SC /ST Women In respect of SC /ST women entrepreneurs . 
Entrepreneurs . 


5 .6 . 11 ( A )( c )(ii) 
Special Thrust for 
encouraging SC /ST 
Entrepreneurs 
Investment Promotion 
Subsidy 


Annexure - 2 
SI.No . 13 


Brick making enterprises including cement 
hollow blocks excluding wire cut and fly 
ash bricks and refractory bricks . 


Annexure -3B 
3) This Policy is not applicable in Zone 4 in 
other than Hyderabad -Karnataka area . 


5 . 1 . 4 : 
Establishment of 
industrial areas and 
estates by Private 
investors or through 
PPP or in association 
with Government 
agency 


Brick making enterprises excluding cement 
hollow blocks , excluding wire cut and fly ash 
bricks and refractory bricks 
Annexure - 3B 
3) This Policy is applicable to all Zones. 
However, in Zone -4 allotment of bulk land in 
the areas acquired by KIADB to Private 
Developers is not permitted . (5 .1 .4 (b ) (iii). 


PR . 173 


SC . 100 


S . UMADEVI 
Desk Officer (Technical Cell), 
Commerce & Industries Department. 


720 


ಭಾಗ ೧ 


Sub : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

COMMERCE AND INDUSTRIES SECRETARIAT 
Approval to the proposal of M /s Minera Steel & Power Pvt. Ltd ., to increase capacity from 1.5 
lakh TPA Mini Steel Plant with 35 MW captive power plant to 0.5 MTPA Integrated Steel Plant 
at Sandur Taluk , Bellary District. 
1) Proceedings of the 21st Land Audit Committee (LAC ) meeting held on 27 .11.2015 . 
2) Proceedings of the 42nd State High Level Clearance Committee (SHLCC ) meeting held on 

04 .01.2016 


Read : 


Preamble : 


M /s Minera Steel & Power Pvt. Ltd ., has proposed to increase capacity from 1.5 lakh TPA Mini Steel Plant with 35 MW 
captive power plant to 0 .5 MTPA Integrated Steel Plant, with an investment of Rs . 291 .10 crores to Rs. 2, 180 .40 crores, generating 
employment to about 525 persons at Sandur Taluk , Bellary District. 

The proposal of the company has been placed before the 21st LAC meeting held on 27. 11.2015. The decision of the LAC is 
as follows: 

The Committee after detailed discussions, resolved to recommend to SHLCC to consider the request of the company for 
acquisition and allotment of 77 acres 12 guntas of land as SUC from KIADB at Yerabanahalli, Sandur Taluk , Bellary District excluding 
SC /ST lands. 

The proposal was examined and approved in the 42nd State High Level Clearance Committee (SHLCC) Meeting held on 
04.01.2016 . Government has examined the recommendationsmade by the State High Level Clearance Committee in all aspects . 
Hence the following order. 

GOVERNMENT ORDER No. CI 15 SPI 2016 , BENGALURU , DATED : 21.01.2016 . 
Government is pleased to accord in -principle approval to the investment proposal of M /s Minera Steel & Power Pvt. Ltd ., to 
increase capacity from 1.5 lakh TPA Mini Steel Plant with 35 MW captive power plant to 0 .5 MTPA Integrated Steel Plant, with increase 
in investment of Rs. 291 .10 crores to Rs. 2 , 180.40 crores, at Sandur Taluk , Bellary District generating employment to about 525 
persons with the following infrastructure assistances, incentives and concessions: 


Land : 


KIADB to acquire and allot 77 acres 12 guntas of additional land as SUC at various Sy . Nos . of 
Yerabanahalli, Sandur Taluk , Bellary District, excluding SC /ST lands. 


Water : 


Water requirement to bemet out of 3 MGD approved earlier. 


Power : 


Own source . 


Incentive & Concessions : 


As per applicable Policy of the State. 


Sanction of the above infrastructure facilities , incentives and concessions is subject to the following terms and conditions: 
1. Environment: The company to obtain Consent for Establishment and Consent for Operation from KSPCB and environmental 

clearance from MoEF , Govt. of India or the Dept of Forest, Ecology & Environment, Govt. of Karnataka , if applicable. 
Employment: The Company shall comply with the provisions of Industrial Policy 2014 - 19 ofGovt. of Karnataka with respect 
to local employment on the project. Prepare a plan for development of Human Resources required for the project, train local 
people . A copy of Human Resources Development plan shall be sent to the Commissioner for Industrial Development & 

Director of Industries and Commerce for monitoring. 
3. Vendor Development: Wherever there is scope for vendor development for the project , the company shall prepare a vendor 

development plan , develop local vendors and procure the required inputs , components and sub - assemblies from these local 
vendor units . A copy of the vendor development plan shall be sent to the Commissioner for Industrial Development & Director 

of Industries and Commerce for monitoring. 
4 . Social Infrastructure Development: The Company is advised to take up social infrastructure development projects in the 

vicinity of the proposed location of the unit and comply with the stipulation of Company Act, 2013. A copy of such projects 

shall be sent to the Commissioner for Industrial Development & Director of Industries and Commerce for monitoring . 
5 . Others : 

a ) The Company shall adopt rainwater harvesting, waste water recycling and water conservation techniques . Zero 

discharge facility should be adopted wherever applicable . 
b ) The company shall take all statutory and other necessary clearances from the competent authorities including Govt. 


237 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


Hen 


of India and shall submit milestones/progress in the implementation of the project regularly , which will be monitored 

by the Department. 
c) The company shall provide at least one employment per family of land looser. 

This approval is valid for a period of two years from the date of issue of this Government Order . 
PR . 174 

By Order and in the name of the Governor of Karnataka 
SC . 25 

S . UMADEVI 
Desk Officer (Technical Cell), 

Commerce & Industries Department. 
COMMERCE AND INDUSTRIES SECRETARIAT 


Sub : 


Approval to the proposal of M /s Wadi Cement Company Pvt . Ltd., to establish 2 .5 MTPA Capacity Clinker 
& Portland Cement Plant and Other Similar Materials at Konchur Village , Chittapura Taluk , 
Kalaburagi District 
1) Proceedings of the 22nd Land Audit Committee (LAC ) meeting held on 28. 12.2015 . 
2 ) Proceedings of the 42nd State High Level Clearance Committee (SHLCC) meeting held on 04 .01.2016 


Read : 


Preamble : 


M /s Wadi Cement Company Pvt. Ltd., has proposed to establish 2.5 MTPA Capacity Clinker & Portland Cement Plant and 
Other Similar Materials , with an investment of Rs. 1, 352.90 crores , generating employment to about 232 persons at Konchur Village , 
Chittapura Taluk, Kalaburagi District. 

The proposal of the company has been placed before the 22nd LAC meeting held on 28 . 12 .2015 . The decision of the LAC is 
as follows: 

The Committee after detailed discussion , resolved to recommend to SHLCC for approval of the project and to recommend to 
Revenue Department for grant of permission U /s 109 of KLR Act to purchase 212 acres of land in the Sy. Nos . 110 /1 -A , 110 /1/ A , 
110 /1,B , 110 /1 /C , 110 /2, 110 /3, 110 /4, 110 /5, 111/A , 111/B , 112 , 113, 114 /1, 114 /2, 115 , 116 , 117 /A , 117 /B , 118 , 118 /A , 118 /B , 118 /C , 
118 /D , 119 , 130/ 1, 130 /1/A , 130 /1/B , 130/2 , 130/ 3, 128 /1, 128 /2/A , 128 /2 /B , 128 /3, 129/1, 129/2 , 129/3 , 129/4 of Konchur Village, 
Chittapur Taluk , Kalaburagi District for the Cement Plant subject to : 

1. Government land and SC /ST land shall notbe included in the project area. 
2 . Water Resources Department opinion on availability of 2.55 MLD of water for the project. 

The proposal was examined and approved in the 42nd State High Level Clearance Committee (SHLCC ) Meeting held on 
04.01. 2016 . Governmenthas examined the recommendations made by the State High Level Clearance Committee in all aspects . 
Hence the following order . 

GOVERNMENT ORDER No . CI 16 SPI 2016 , BENGALURU , DATED : 21.01.2016 . 
Government is pleased to accord in - principle approval to the investment proposal of M /s Wadi Cement Company Pvt. Ltd ., to 
establish 2.5 MTPA Capacity Clinker & Portland Cement Plant and Other Similar Materials , with an investment of Rs. 1,352 .90 crores 
at Konchur, Chittapura Taluk , Kalaburagi District with the following infrastructure assistances , incentives and concessions: 


Land : 


212 acres of land to be purchased U /s 109 of KLR Act at Sy. Nos. 110 /1- A , 110/ 1/A , 110/ 1,B , 
110 / 1 /C , 110 /2 , 110 /3 , 110 /4 , 110 /5 , 111/ A , 111/ B , 112 , 113 , 114 /1 , 114 /2 , 115 , 116 , 117 / A , 117 /B , 
118 , 118 / A , 118 /B , 118 /C , 118 /D , 119 , 130/ 1, 130 / 1/A , 130 /1/B , 130 /2 , 130 / 3 , 128 / 1, 128 /2 /A , 
128 /2/B , 128 /3 , 129/ 1, 129 /2, 129/3, 129/4 of Konchur Village , Chittapur Taluk , Kalaburagi District 
to establish Cement Plant and shall make necessary arrangement on their own for lime stone 
required for the project. 


Water : 


2.55 Million LPD from Kagina river, Company to file application to WRD for water allocation . 


Power : 


43750 KVA to be serviced by GESCOM . 


Incentive & Concessions : 


As per applicable Policy of the State . 


Sanction of the above infrastructure facilities , incentives and concessions is subject to the following terms and conditions: 


1. 


Environment: The company to obtain Consent for Establishment and Consent for Operation from KSPCB and environmental 
clearance from MoEF ,Govt. of India or the Dept of Forest, Ecology & Environment, Govt. of Karnataka, if applicable . 


೫೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


2 . Employment: The Company shall comply with the provisions of Industrial Policy 2014 -19 of Govt. of Karnataka with respect to 

local employment on the project. Prepare a plan for development of Human Resources required for the project, train local 
people . A copy of Human Resources Development plan shall be sent to the Commissioner for Industrial Development & 

Director of Industries and Commerce for monitoring . 
3 . Vendor Development: Wherever there is scope for vendor development for the project , the company shall prepare a vendor 

development plan , develop local vendors and procure the required inputs, components and sub -assemblies from these local 
vendor units . A copy of the vendor development plan shall be sent to the Commissioner for Industrial Development & Director 
of Industries and Commerce for monitoring . 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act, 2013 . A copy of such projects shall 

be sent to the Commissioner for Industrial Development & Director of Industries and Commerce formonitoring. 
5 . Others: 

a ) The Company shall adopt rainwater harvesting , waste water recycling and water conservation techniques. Zero 

discharge facility should be adopted wherever applicable. 
b ) The company shall take all statutory and other necessary clearances from the competent authorities including Govt. of 

India and shall submit milestones/progress in the implementation of the project regularly , which will be monitored by 

the Department. 
c ) The company shall provide at least one employment per family of land looser. 
This approval is valid for a period of two years from the date of issue of this Government Order. 

By Order and in the name of the Governor of Karnataka 
PR. 175 

S . UMADEVI 
SC. 25 

Desk Officer (Technical Cell), 
Commerce & Industries Department. 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಆದ್ಯಾದೇಶ 2013ನ್ನು ಅನುಷ್ಠಾನಗೊಳಿಸುವ ಸಂಬಂಧ ಎಲ್ಲಾ 

ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ ಕುಂದುಕೊರತೆಗಳ ನಿವಾರಣಾ ಅಧಿಕಾರಿಗಳನ್ನಾಗಿ ನೇಮಿಸುವ ಕುರಿತು. 
ಪ್ರಸ್ತಾವನೆ : 

* ಕೇಂದ್ರ ಸರ್ಕಾರವು ದಿನಾಂಕ : 05 - 07 - 2013 ರಂದು ಕೇಂದ್ರ ಸರ್ಕಾರದ ವಿಶೇಷ ಗೆಜೆಟ್ ಪ್ರಕಟಣೆಯಲ್ಲಿ ದೇಶದ್ಯಾಂತ ಆಹಾರ ಭದ್ರತೆಯನ್ನು 
ಒದಗಿಸಲು ಆಹಾರ ಧಾನ್ಯಗಳನ್ನು ವಿತರಿಸುವ 2013ರ ರಾಷ್ಟ್ರೀಯ ಆಹಾರ ಭದ್ರತಾ ಆದ್ಯಾದೇಶ 2013ನ್ನು ಜಾರಿಗೆ ತಂದಿರುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತೆ 
ಕಾಯಿದೆ 2013ನ್ನು ಸಂಸತ್ತು ಅಂಗೀಕರಿಸಿದೆ. ಆಹಾರ ಭದ್ರತಾ ಕಾಯಿದೆಯನ್ನು ಅನುಷ್ಠಾನಗೊಳಿಸಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ 2013 ಸೆಕ್ಷನ್ 
15 ರನ್ವಯ ರಾಜ್ಯದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಅಧಿಕಾರಿಗಳನ್ನಾಗಿ ನೇಮಿಸಬೇಕಾಗಿರುತ್ತದೆ. ಆದುದರಿಂದ 
ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಆನಾಸ 52 ಡಿಆರ್‌ಎ 2012, ಬೆಂಗಳೂರು, ದಿನಾಂಕ : 05 -09 - 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ರಾಷ್ಟ್ರೀಯ ಆಹಾರ ಭದ್ರತಾ ಆದ್ಯಾದೇಶ 2013 ಸೆಕ್ಷನ್ 15 ರನ್ವಯ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ 
ಕುಂದುಕೊರತೆ ನಿವಾರಣಾ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R .399 

ಎ. ಆರ್ . ವಿಜಯಾನಂದ ಶರ್ಮ 
Sc-200 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಆದ್ಯಾದೇಶ 2013ನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಜಿಲ್ಲಾ ನೋಡಲ್ 

ಅಧಿಕಾರಿಗಳನ್ನು ನೇಮಿಸುವ ಕುರಿತು. 
ಪ್ರಸ್ತಾವನೆ : 

ಕೇಂದ್ರ ಸರ್ಕಾರವು ದಿನಾಂಕ : 05 - 07 - 2013 ರಂದು ಕೇಂದ್ರ ಸರ್ಕಾರದ ವಿಶೇಷ ಗೆಜೆಟ್ ಪ್ರಕಟಣೆಯಲ್ಲಿ ದೇಶದ್ಯಾಂತ ಆಹಾರ ಭದ್ರತೆಯನ್ನು 
ಒದಗಿಸಲು ಆಹಾರ ಧಾನ್ಯಗಳನ್ನು ವಿತರಿಸುವ 2013ರ ರಾಷ್ಟ್ರೀಯ ಆಹಾರ ಭದ್ರತಾ ಆದ್ಯಾದೇಶ 2013ನ್ನು ಜಾರಿಗೆ ತಂದಿರುತ್ತದೆ . ರಾಷ್ಟ್ರೀಯ ಆಹಾರ ಭದ್ರತೆ 
ಕಾಯಿದೆ 2013ನ್ನು ಸಂಸತ್ತು ಅಂಗೀಕರಿಸಿದೆ . ಆಹಾರ ಭದ್ರತಾ ಕಾಯಿದೆಯನ್ನು ಅನುಷ್ಠಾನಗೊಳಿಸಲು ರಾಷ್ಟ್ರೀಯ ಆಹಾರ ಭದ್ರತಾ ಆದ್ಯಾದೇಶ 2013 ಸೆಕ್ಷನ್ 
14 ರನ್ವಯ ರಾಜ್ಯದಲ್ಲಿ ಸಹಾಯಕ ನಿರ್ದೇಶಕರನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಬೇಕಾಗಿರುತ್ತದೆ. ಆದುದರಿಂದ ಈ ಕೆಳಕಂಡಂತೆ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಆನಾಸ 52 ಡಿಆರ್‌ಎ 2012, ಬೆಂಗಳೂರು, ದಿನಾಂಕ : 05- 09 -2013 . 


28 0 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೬೩ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ ಮತ್ತು ಆದ್ಯಾದೇಶ 2013 ಸೆಕ್ಷನ್ 14 ರನ್ವಯ ಸಾರ್ವಜನಿಕ 
ಕುಂದುಕೊರತೆಗಳ ನಿವಾರಣೆಗಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ರಾಜ್ಯದ ಎಲ್ಲಾ ಜಿಲ್ಲಾ ಉಪ ನಿರ್ದೇಶಕರ ಕಛೇರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ನಿರ್ದೇಶಕರುಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 400 

ಎ. ಆರ್. ವಿಜಯಾನಂದ ಶರ್ಮ 
SC -200 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ . 


SUB : 


COMMERCE AND INDUSTRIES SECRETARIAT 
Approval for the proposal of M /s Udupi Power Corporation Ltd ., to increase the Thermal Power 
Capacity of 1200 MW to 2800 MW by addition of 2 x 800 MW Units instead of 2 x 660 MW with 
additional investment of Rs. 4570 Crores and approval to acquire M /s Udupi Power Corporation Ltd., 
by M /s Adani Power Ltd . 


READ : 


1. Proceedings of the 23rd State High Level Clearance Committee (SHLCC ) meeting held on 

19 -06 - 2010 . 
2. Government Order No. Cl 366 SPI 2010 , dated : 15 -07 -2010 . 

Proceedings of the 33rd State High Level Clearance Committee (SHLCC ) meeting held on 

19-11- 2013 
4 . Government Order No . Cl 366 SPI 2010 , dated : 09 -01- 2014 . 
5 . Proceedings of the 42nd State High Level Clearance Committee (SHLCC) meeting held on 

04 - 01- 2016 . 


Preamble : 


3 . 


The proposal of of M /s Udupi Power Corporation Ltd ., to establish a “ 2x660 MW Thermal Power Plant” at Yelluru Village , 
Udupi Districtwith an investment of Rs . 6 , 930.00 crore, was approved in the 23rd SHLCC meeting held on 19-06 - 2010 . The Government 
Order was issued vide Government Order No. Cl 366 SPI 2010 , dated : 15 -07 -2010 read at (2) above. 

Further, the subject for extension of time was placed in 33rd SHLCC meeting held on 19 - 11- 2013 and extension of time was 
accorded upto 08 -01- 2016 , vide Government Order No. Cl 366 SPI 2010 , dated : 09-01 - 2014 read at (4 ) above . 

The company vide their letter dated : 16 - 11- 2015 have requested for extending validity of approval to December 2020 and 
informed that it has taken the following effective steps . 

1. TOR has been obtained during August 2015 having its validity for 3 years . 
2 . KIADB has acquired 168. 10 acres of land and UPCL has deposited Rs. 18.49 Crore towards 100 % cost, DC , Udupi yet 

to finalize the Price fixation . 
UPCL has appointed M /s Fitcher on engineering consultants to the project to carry out the feasibility report for the project 
and to do the engineering for firming up plant layout and also B .P .O . system layout. UPCL has retained M /s Jeeva 
Consultancy, Chennai for carrying our feasibility studies and for any augmentation required for external CHP and 
Railway Transportation System from NMPT to project site . UPCL has also retained services of M /s Development 

Consultants Private Limited , Kolkata for carrying out the EIA for the proposed expansion . 

The Company has requested for increase in the capacity of 1200 MW to 2800 MW by addition of 2x800 MW Units , due to the 
following reasons : 

a) Land Optimization : The footprint including the battery limits of facilities for 660 MW unit and 800 MW unit is 

similar. The land requirement per MW is almost 15 % less in case of 800 MW unit as compared to 660 MW unit. 
b ) Water Requirement : Water requirement for auxiliaries and services remains similar in case of 660 MW units as 

well as 800 MW units . Therefore , the water requirement per MW is lesser in case of 800 MW unit . 
Manpower Optimization : The operations and maintenance manpower requirement is also similar incase of both 

the configuration , resulting in lowermanpower: MW ratio in case of 800 MW unit . 
d ) The savings per . MW can be passed on to the consumers resulting in lower tariff in case of 800 MW units . 
e) Power Requirement : with minor changes , more capacity can be added and more power can be generated , 

helping to meet energy requirement. 
f) Efficiency : 800 MW unit possess more efficiency in terms of auxiliary power consumption , and coal consumption 

as compared to 660 M W units controlling emissions and is more eco - friendly . 


3528 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 


230 0 


Deputy Commissioner, Udupi vide his email dated : 15 .06 . 2013 had submitted the issues that are to be sorted out by UPCL & 
the same was recorded in the Government Order dated : 09 .01. 2014 according grant of extension of time in the 33 " SHLCC meeting 
held on 19. 11.2013. 

a ) Compensation to the fishermen of the village about 300 fishermen are likely to get compensation . 
b ) Applications before the grievances redressal yet to be compensated . 
C) Rehablitation colony to be set up. 
d ) Replacement of pipe with MS pipes increase in the Green belt area . 
e) Increase in the Green belt area . 

Managing Director, KPTCL has expressed that interest of the State should be protected while according any approval to 
UPCL . 
The company has requested for the following : 

Approval to acquire UPCL by M /s Adani Power Limited (APL) (UPCL is now 100 % subsidiary of APL). 
• Extension of Time from 08 .01. 2016 to December 2020 to implementthe project. 

Increase in capacity of1200 MW to 2800 MW by addition of 2x800 MWUnits. 

Government has examined the recommendations made by the State High Level Clearance Committee in the 42nd Meeting 
held on 04 -01- 2016 , in all aspects . 
Hence the following order. 

GOVERNMENT ORDER NO . CI 366 SPI 2010 , BENGALURU , DATED : 21.01.2016 

Government is pleased to accord approval for the following proposals of M /s Udupi Power Corporation Ltd., Yelluru Village , 
Udupi District : 
→ Approval to acquire M /s Udupi Power Corporation Limited (UPCL) by M /s Adani Power Limited (APL) (UPCL is now 100 % 

subsidiary of APL). 
Extension of time for the project by 3 years . 
To increase the capacity of the power plant from 1200 MW to 2800 MW with an indicative additional investment of 
Rs. 4 ,570.00 crores, subject to verification of the cost estimates by the Electricity Regulator. 

All other terms and conditions indicated in the Government Order No . Cl 366 SPI 2010, dated : 15 -07-2010 read at (2) above, 
remain unaltered . 

By Order and in the name of the Governor ofKarnataka , 
P .R . 159 

S . UMADEVI 
SC - 25 

Desk Officer ( Technical Cell) 
Commerce & Industries Department. 


SUB : 


READ : 


COMMERCE AND INDUSTRIES SECRETARIAT 
Project proposal of Mis Mukand Ltd ., to establish 1.11 MTPA Integrated Steel Plant at Koppal District - 
Extension of time for a period of 4 years and allotment of 100 acres of Government land in Sy. No . 47 
and 54 acres in Sy . No . 75 of Kanakapura Village, Koppal Taluk to be acquired and allotted to the 
company as SUC by KIADB . 
1) Proceedings of the 23rd State High Level Clearance Committee (SHLCC ) meeting held on 

19.06 .2010 
2 ) GovernmentOrder No. Cl 372 SPI 2010 , dated : 15 .07. 2010 . 
3) Corrigendum No. CI 372 SPI 2010, dated :01. 03. 2011. 
4 ) Proceedings of the 33rd State High Level Clearance Committee ( SHLCC ) meeting held on 

19 . 11. 2013 
5 ) Government Order No. Cl 372 SPI 2010 , dated : 04 .01.2014. 
6 ) Proceedings of the 42nd State High Level Clearance Committee (SHLCC ) meeting held on 

04 .01. 2016 


Preamble : 


The Proposal of M /s Mukand .Ltd., to establish the “0 .7 MTPA Integrated Steel Plant Capacity " at Koppala District with an 
investment of Rs. 2 ,892 . 00 crore , was opproved in .23". SHLCC meeting held on 19.06 . 2010 . The Government Order was issued vide 
Government Order No . Cl 372 SPI 2010 , dated : 15 -07- 2010 read at (2) above . 

A Corrigendum read at ( 3 ) above was issued to correct the increased capacity as 1. 11 MTPA. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೫೬೫ 


A 


A 


In the 33rd SHLCC meeting held on 19.11.2013 the committee approved the extension of time for a period of 2 years to 
implement the project. 

Company vide its letter dated : 18 . 11. 2015 has informed that, purchase of 54 acres of land U /S 109 in Sy . No. 75 is still 
pending and the reminder has been sent to Deputy Commissioner, Koppala District. 

They have filed an application for grant of 100 acres of Government Land at Sy. No . 47 in Kanakapura Village , Koppala 
District under the Karnataka Land Grant Rule 1969 along with the Record of Rights on 03.07.2014 to the Principal Secretary , Revenue 
Department since the Sy . No. 47 is adjacent to the land already purchased by the company which is very much essential for. expansion 
of the project . 

The company also informed that, the issue was discussed with Chief Secretary and Commissioner for Industrial Development 
in the CCI - PMG meeting held on 20 . 10 .2015 and it was decided that Survey of Sy. No . 47 & 75 shall be completed in 2 months and 
the entire contiguous land belonging to Government will be handed over to the company for Steel Expansion Project. The land records 
of Sy. No. 47 & 75 of Kanakapura Village are not available and the plot numbers and ownership are not yet earmarked . 

Company has filed application to the Principal Secretary , WRD for approval to draw water from the downstream of 
Thungabhadra Dam and to GESCOM for sanction ofpower. 

In view , of the above progress made by the company, they have requested SHLCC for extension of time by 4 years from 4th 
of January , 2016 to implement the project. 

Governmenthas examined the recommendations made by the State High Level-Clearance Committee in the 42nd Meeting 
held on 04 .01. 2016 , in all aspects . 

Hence the following order. 

GOVERNMENT ORDER NO . CI 372 SPI 2010 , BENGALURU , DATED : 21.01. 2016 
Government is pleased to accord approval for the following proposals of M /s Mukand Ltd ., Koppala District : 
Extension of time for 4 years to implement the project. 
KIADB to acquire and allot 100 acres of Government land as SUC at Sy . No.47 and 54 acres in Sy. No. 75 of Kanakapura 
Village , Koppala Taluk , Koppala District for the project. 

All other terms and conditions indicated in the Government Order No . Cl 372 SPI 2010 , dated : 15 -07 -2010 read at (2) above , 
remain unaltered . 

By Order and in the name of the Governor ofKarnataka , 
P R. 160 

S . UMADEVI 
SC - 25 

Desk Officer (Technical Cell) 

Commerce & Industries Department. 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ವಿಷಯ : ರೇಷ್ಮೆ ಇಲಾಖೆಯ ರೇಷ್ಮೆಗೂಡಿನ ಮಾರುಕಟ್ಟೆಗಳಿಗೆ ಮಾರುಕಟ್ಟೆ ಸಮಿತಿ” ರಚಿಸುವ ಮತ್ತು ಸದಸ್ಯರನ್ನು 

ನಾಮನಿರ್ದೇಶನ ಮಾಡುವ ಕುರಿತು. 
ಓದಲಾಗಿದೆ : 

ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರ ಪತ್ರ ಸಂಖ್ಯೆ : ರೇನಿ/ಗೋಮಾ/ ಮಾಸಮಿತಿ/ 21 /13- 14 , 

ದಿನಾಂಕ : 27 - 01 - 2015. 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 27 - 01 - 2015ರ ಪತ್ರದಲ್ಲಿ , ಕರ್ನಾಟಕ ರೇಷ್ಮೆ ಹುಳು ಬಿತ್ತನೆ, ರೇಷ್ಮೆ ಗೂಡು ಮತ್ತು ರೇಷ್ಮೆ ನೂಲು (ಉತ್ಪಾದನೆ, 
ಸರಬರಾಜು , ವಿತರಣೆ ಮತ್ತು ಮಾರಾಟ ನಿಯಂತ್ರಣ ), ಕಾಯಿದೆ 1959 ನಿಯಮ 1960ರ ಸೆಕ್ಷನ್ 10A (1)(b) ರನ್ವಯ ಸರ್ಕಾರಿ ರೇಷ್ಮೆ ಗೂಡಿನ 
ಮಾರುಕಟ್ಟೆಗೆ ಸಮಿತಿಯನ್ನು ರಚಿಸುವ ಅವಕಾಶವಿರುತ್ತದೆ. ಸರ್ಕಾರಿ ಮಾರುಕಟ್ಟೆಗಳ ದೈನಂದಿನ ವಹಿವಾಟನ್ನು ಸುಲಲಿತವಾಗಿ ನಡೆಸಲು ಹಾಗೂ ಸರ್ಕಾರವು 
ನೀಡುವ ನಿರ್ದೇಶನಗಳನ್ನು ಜಾರಿಗೆ ತರಲು ಅನುಕೂಲವಾಗುವಂತೆ ಮಾರುಕಟ್ಟೆ ಸಮಿತಿಯ ಅವಶ್ಯಕತೆ ಇರುತ್ತದೆ. ಈ ಮಾರುಕಟ್ಟೆ ಸಮಿತಿಗಳು ಬಹಳ 
ವರ್ಷಗಳಿಂದ ರಚನೆಯಾಗದೇ ಇರುವುದರಿಂದ ಮಾರುಕಟ್ಟೆಯ ಅಭಿವೃದ್ಧಿ ಹಾಗೂ ಭಾಗೀದಾರರ ಕ್ಷೇಮಾಭಿವೃದ್ದಿಗಾಗಿ ಮಾರುಕಟ್ಟೆ ಸಮಿತಿಯನ್ನು ರಚಿಸುವ 
ಸೂಕ್ತ ಆದೇಶವನ್ನು ಹೊರಡಿಸುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಕೋರಿರುತ್ತಾರೆ. 
- ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಕರ್ನಾಟಕ ರೇಷ್ಮೆ ಹುಳು ಬಿತ್ತನೆ, ರೇಷ್ಮೆ 
ಗೂಡು ಮತ್ತು ರೇಷ್ಮೆ ನೂಲು ( ಉತ್ಪಾದನೆ , ಸರಬರಾಜು, ವಿತರಣೆ ಮತ್ತು ಮಾರಾಟ ನಿಯಂತ್ರಣ), ಕಾಯಿದೆ 1959ರ ಸೆಕ್ಷನ್ 10A(1)(b) ರನ್ವಯ 
ಮಾರುಕಟ್ಟೆ ಸಮಿತಿಗಳನ್ನು ರಚಿಸಿ, ಸದರಿ ನಿಯಮಾವಳಿಯ ನಿಯಮ 16 ರನ್ವಯ ಮಾರುಕಟ್ಟೆ ಸಮಿತಿಗಳಿಗೆ ರೇಷ್ಮೆ ಬೆಳೆಗಾರರ ಪ್ರತಿನಿಧಿಗಳು ಮತ್ತು ರೇಷ್ಮೆ 
ನೂಲು ಬಿಚ್ಚುವವರ ಪ್ರತಿನಿಧಿಗಳನ್ನು ಮಾರುಕಟ್ಟೆ ಸಮಿತಿಯ ಸದಸ್ಯರುಗಳನ್ನಾಗಿ ನೇಮಿಸಲು ಸರ್ಕಾರವು ನಿರ್ಧರಿಸಿರುವ ಕಾರಣ , ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 58 ರೇಕೃವಿ 2015, ಬೆಂಗಳೂರು, ದಿನಾಂಕ : 06 - 02 - 2016 . 


೫೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


ಭಾಗ ೧ 


2 


| ಇs , 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ರೇಷ್ಮೆ ಹುಳು ಬಿತ್ತನೆ , ರೇಷ್ಮೆ ಗೂಡು ಮತ್ತು ರೇಷ್ಮೆ ನೂಲು (ಉತ್ಪಾದನೆ, ಸರಬರಾಜು, 
ವಿತರಣೆ ಮತ್ತು ಮಾರಾಟ ನಿಯಂತ್ರಣ ) ಕಾಯಿದೆ 1959ರ ಸೆಕ್ಷನ್ 10A(1)(b) ರನ್ವಯ ಮಾರುಕಟ್ಟೆ ಸಮಿತಿಗಳನ್ನು ರಚಿಸಿ ಹಾಗೂ ಸದರಿ ನಿಯಮಾವಳಿಯ 
ನಿಯಮ 16 ರನ್ವಯ ಮಾರುಕಟ್ಟೆ ಸಮಿತಿಗಳಿಗೆ ರೇಷ್ಮೆ ಬೆಳೆಗಾರರ ಪ್ರತಿನಿಧಿಗಳು ಮತ್ತು ರೇಷ್ಮೆ ನೂಲು ಬಿಚ್ಚುವವರ ಪ್ರತಿನಿಧಿಗಳನ್ನು ಅನುಬಂಧದಲ್ಲಿರುವಂತೆ 
ಮಾರುಕಟ್ಟೆ ಸಮಿತಿಯ ಸದಸ್ಯರುಗಳನ್ನಾಗಿ ಹಾಗೂ ಸದರಿ ನಿಯಮಾವಳಿಯ ನಿಯಮ 16 ( 2) ರನ್ವಯ ಸದಸ್ಯತ್ವದ ಅವಧಿಯನ್ನು 03 ವರ್ಷಗಳ ಅವಧಿಗೆ 
ಇಲ್ಲವಾದರೆ ಸದಸ್ಯರ ಮರಣ/ ವಜಾ/ರಾಜೀನಾಮೆಯಿಂದ ಸದಸ್ಯತ್ವ ರದ್ದಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿ 
ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್ .ಎಲ್. ಚಿನ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷೆ), 

ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ. 
ಸರ್ಕಾರದ ಆದೇಶ ಸಂಖ್ಯೆ : ತೋಣ58 ರೇಕೃವಿ 2015 , ಬೆಂಗಳೂರು, ದಿನಾಂಕ : 06 - 02 - 2016ಕ್ಕೆ ಅನುಬಂಧ 
ಕ್ರಮ ಅಧ್ಯಕ್ಷರು ರೇಷ್ಮೆ ಬೆಳೆಗಾರರ ಪ್ರತಿನಿಧಿಗಳು 

ರೇಷ್ಮೆ ನೂಲು ಬಿಚ್ಚುವವರ ಪ್ರತಿನಿಧಿಗಳು 
ಶ್ರೀ /ಶ್ರೀಮತಿ 

- ಶ್ರೀ /ಶ್ರೀಮತಿ 
ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಶಿಡ್ಲಘಟ್ಟ 
ರೇಷ್ಮೆ ಗೂಡಿನ ಮಾರುಕಟ್ಟೆ 

ಎಂ . ಜಗದೀಶ್ ಬಿನ್ ಮುನಿಯಪ್ಪ , ಜಿ . ರೆಹಮಾನ್ ಬಿನ್ ಗೌಸ್ ಪೀರ್ ಖಾಸಿಂ ಪಾಳ್ಯ 
ಅಧಿಕಾರಿಗಳು 

ಮಳಮಾಚನಹಳ್ಳಿ, ಶಿಡ್ಲಘಟ್ಟ ತಾಲ್ಲೂಕು ಶಿಡ್ಲಘಟ್ಟ . 
ದೇವರಾಜು ಬಿನ್ ಶಂಕರಪ್ಪ , ತಲದಮ್ಮನ | ಎನ್. ರಾಮಚಂದ್ರಪ್ಪ ಬಿನ್ ನಾರಾಯಣಪ್ಪ, 
ಹಳ್ಳಿ, ಶಿಡ್ಲಘಟ್ಟ ತಾ . 

ಸಿದ್ದಾರ್ಥನಗರ , ಶಿಡ್ಲಘಟ್ಟ . 
ಕೆ. ವಿ . ಅನಂತ ಪದ್ಮನಾಭ ಬಿನ್ ಕೆ . ವೆಂಕಟಸ್ವಾಮಿ , 

ದೇಶದ ಪೇಟೆ, ಶಿಡ್ಲಘಟ್ಟ. 
ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಕನಕಪುರ 
ರೇಷ್ಮೆ ಗೂಡಿನ ಮಾರುಕಟ್ಟೆ ಶ್ರೀ ನಾರಾಯಣ ಗೌಡ ಬಿನ್ ಸಂಜೀವಗೌಡ, | ಸೈಯದ್ ಅಜೀಂ ಬಿನ್ ಸೈಯದ್‌ ಅಕ್ಟರ್‌, 
ಅಧಿಕಾರಿಗಳು ತಾವರಗಟ್ಟೆ ಕನಕಪುರ ತಾಲ್ಲೂಕು 

ಮಳೆಕೋಟೆ ಕನಕಪುರ. 
ಶ್ರೀ ಎಂ .ಡಿ. ವಿಜಯದೇವ ಬಿನ್ ದೇವೆಗೌಡ, | ಕೆ. ರಾಮಣ್ಣ ಬಿನ್ ಕುನ್ನಯ್ಯ , ಹಲಸಿನಮರದ 
ಮಾರುಳೆಬೇಕುಪ್ಪೆ, ಉಯ್ಯಂಬಳ್ಳಿ ಹೋಬಳಿ, | ದೊಡ್ಡಿ, ಕನಕಪುರ. 
ಕನಕಪುರ 

ಎಂ .ಎನ್. ಚಂದ್ರಶೇಖರ್‌ ಮಳಗಾಳು , ಕನಕಪುರ. 
| ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಕೊಳ್ಳೇಗಾಲ 
ರೇಷ್ಮೆ ಗೂಡಿನ ಮಾರುಕಟ್ಟೆ ರವಿ ಬಿನ್ ಕುಳ್ಳಯ್ಯ ಕುಂಟನ ದೊಡ್ಡಿ ಗ್ರಾಮ , ಶಿವಣ್ಣ ಬಿನ್ ಹೊನ್ನಯ್ಯ ಕಾಮಗೆರೆ, ಕೊಳ್ಳೇಗಾಲ 
ಅಧಿಕಾರಿಗಳು ಮಳವಳ್ಳಿ ತಾಲ್ಲೂಕು, ಮಂಡ್ಯ 

ತಾಲ್ಲೂಕು. 
ರಾಮಣ್ಣ ನಾಯ್ತು ಬಿನ್ ವೆಂಕಟರಮಣ ವೆಂಕಟ ಶೆಟ್ಟಿ ಬಿನ್ ಕುಳ್ಳ ಶೆಟ್ಟಿ, ಹೊನ್ನೂರು, 
ನಾಯ್ತು, ಉದ್ದನೂರು ಗ್ರಾಮ , ಕೊಳ್ಳೇಗಾಲ ಯಳಂದೂರು ತಾಲ್ಲೂಕು. 
ಚಾಮರಾಜನಗರ ಜಿಲ್ಲೆ 

| ಘಜಲ್ ಖಾನ್ ಬಿನ್ ಅಹ್ಮದ್ ಖಾನ್ , ಕಣ್ಣೂರು, 

ಕೊಳ್ಳೇಗಾಲ ತಾಲ್ಲೂಕು. 
| ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ವಿಜಯಪುರ 
ರೇಷ್ಮೆ ಗೂಡಿನ ಮಾರುಕಟ್ಟೆ ಕಲ್ಯಾಣ್ ಕುಮಾರ್ ಬಿನ್ ಮಕ್ರಪ್ಪ ಹರಳೂರು | ಸಾದಿಕ್ ಪಾಷ ಬಿನ್ ಮುಸ್ತಕ್ ಅಹ್ಮದ್, 
ಅಧಿಕಾರಿಗಳು 

ನಾಗೇನಹಳ್ಳಿ , ವಿಜಯಪುರ ಹೋಬಳಿ, ] ದರ್ಗಾಮೊಹಲ್ಲ, ವಿಜಯಪುರ. 
ದೇವನಹಳ್ಳಿ ತಾಲ್ಲೂಕು. 
ಎಂ . ಬಸವರಾಜು, ಬಿನ್ ಹೆಚ್. | ಅಕ್ರಂ ಪಾಷ ಬಿನ್ ಅಮೀರ್ ಖಾನ್, ಯಲುವಳ್ಳಿ 
ಮುನಿಯಪ್ಪ, ಧರ್ಮಪುರ, ವಿಜಯಪುರ, ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲ್ಲೂಕು. 

ವಿ . ದೇವರಾಜಯ್ಯ ಬಿನ್ ವೆಂಕಟಮುನಿಯಪ್ಪ, 
ಮಂಡಿಬೆಲೆ ರಸ್ತೆ, ವಿಜಯಪುರ, ದೇವನಹಳ್ಳಿ 

ತಾಲ್ಲೂಕು. 
5 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಚನ್ನಪಟ್ಟಣ 

ರೇಷ್ಮೆ ಗೂಡಿನ ಮಾರುಕಟ್ಟೆ ದೇವರಾಜು ಬಿನ್ ಚಿಕ್ಕಮಾಸ್ತಿಗೌಡ | ಶ್ರೀನಿವಾಸ್ ಬಿನ್ ಹನುಮಯ್ಯ , ಚನ್ನಪಟ್ಟಣ ಟೌನ್. 
ಅಧಿಕಾರಿಗಳು 

ಎಸ್. ಪಾಳ್ಯ , ಚನ್ನಪಟ್ಟಣ. 
ಜಗದೀಶ್ ಬಿನ್ ಅಡವಿಯಪ್ಪ, ಬೇವೂರು, | ಜಾಸ್ಮಿನ್ ಪಾಷ ಬಿನ್ ಅಕ್ಸರ್ ಪಾಷ, ಹೊಂಗನೂರು. 
ಚನ್ನಪಟ್ಟಣ. 
ಶ್ರೀ ಸ್ವಾಮಿ ಬಿನ್ ಬಸವಲಿಂಗಯ್ಯ , ಸಿ . ವಿ . | ಶ್ರೀ ಅಹಮ್ಮದ್ ಖಾನ್ ಬಿನ್ ಹೈದರ್ ಖಾನ್ , 
ಹಳ್ಳಿ, ಚನ್ನಪಟ್ಟಣ 

| ಸೈಯದ್ವಾಡಿ, ಚನ್ನಪಟ್ಟಣ ಟೌನ್. 


6 


. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

೫೬೭ 
ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಚಿಂತಾಮಣಿ 
ರೇಷ್ಮೆ ಗೂಡಿನ ಮಾರುಕಟ್ಟೆ ಕೆಂಪರೆಡ್ಡಿ ಬಿನ್ ಬಚ್ಚರೆಡ್ಡಿ, ಬಿಸಲಹಳ್ಳಿ, | ರಾಜಗೋಪಾಲ ರೆಡ್ಡಿ ಬಿನ್ ಮುನಿಶ್ಯಾಮಪ್ಪ , 
ಅಧಿಕಾರಿಗಳು ಚಿಂತಾಮಣಿ ತಾಲ್ಲೂಕು. 

ವೆಂಕಟಗಿರಿಕೋಟೆ, ಚಿಂತಾಮಣಿ. 
ಮಂಜುನಾಥ ಬಿನ್ ಕೃಷ್ಣಪ್ಪ, ಗುನ್ನಹಳ್ಳಿ , ಆರ್ . ರಿಯಾಜ್ ಖಾನ್ ಬಿನ್ ರಸೂಲ್ ಖಾನ್ , 
ಕೈವಾರ ಹೋಬಳಿ, ಚಿಂತಾಮಣಿ ತಾಲ್ಲೂಕು. ವೆಂಕಟಗಿರಿಕೋಟೆ, ಚಿಂತಾಮಣಿ ತಾಲ್ಲೂಕು. 

ತುಫೇಲ್ ಖಾನ್ ಬಿನ್ ವಹಾಬ್ ಖಾನ್ , ಚಿನ್ನಸಂದ್ರ , 

ಚಿಂತಾಮಣಿ ತಾಲ್ಲೂಕು. 
7 ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಶ್ರೀನಿವಾಸಪುರ 

ರೇಷ್ಮೆ ಗೂಡಿನ ಮಾರುಕಟ್ಟೆ | ಪಿ.ವಿ . ಆಂಜನಪ್ಪ ಬಿನ್ ವೆಂಕಟರಮಣಪ್ಪ, ಟಿ. ಶಬೀರ್ ಬಿನ್ ಅಬ್ದುಲ್ ಕಲೀಲ್, ಜಾಕಿರ್ 
ಅಧಿಕಾರಿಗಳು 

ಪಾತ ಮುತ್ತಪ್ಪಲ್ಲಿ, ಯಲ್ಲೂರು ಹೋಬಳಿ, | ಹುಸೇನ್ ಮೊಹಲ್ಲ, ಶ್ರೀನಿವಾಸಪುರ. 
ಶ್ರೀನಿವಾಸಪುರ ತಾಲ್ಲೂಕು. 
ರಾಮಕೃಷ್ಣಪ್ಪ ಬಿನ್ ಚಿಕ್ಕನರಸಪ್ಪ ಕರಿಪಲ್ಲಿ . | ಅಬ್ದುಲ್ ರಫಿ ಬಿನ್ ಅಬ್ದುಲ್ ಖಲೀಲ್, ಜಾಕಿರ್ 
ರಾಯಲ್ಪಾಡು ಹೋಬಳಿ, ಶ್ರೀನಿವಾಸಪುರ | ಹುಸೇನ್ ಮೊಹಲ್ಲ, ಶ್ರೀನಿವಾಸಪುರ. 
ತಾಲ್ಲೂಕು. 

ಅಶ್ರಫ್ ಪಾಷ ಬಿನ್ ಖಾದರ್ ಪಾಷ, ಜಾಕಿರ್ 

ಹುಸೇನ್ ಮೊಹಲ್ಲ, ಶ್ರೀನಿವಾಸಪುರ. 
- 8 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ , ಚಿಕ್ಕಬಳ್ಳಾಪುರ 

ರೇಷ್ಮೆ ಗೂಡಿನ ಮಾರುಕಟ್ಟೆ | ತಮ್ಮಣ್ಣ ಬಿನ್ ಈರಣ್ಣ ಚಿಕ್ಕರಾಯಪ್ಪನಹಳ್ಳಿ, ಎಂ . ಎಕ್ಕಾಲ್ ಬಿನ್ ಮಿಸ್ಕಿನ್ ಸಾಬ್, ಚಿಕ್ಕಬಳ್ಳಾಪುರ. 
ಅಧಿಕಾರಿಗಳು, ಚಿಕ್ಕಬಳ್ಳಾಪುರ | ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು 

ಗ್ರಾಮಾಂತರ 
ಪಿ . ಹೆಚ್. ಮುನಿರಾಜು ಬಿನ್ | ಶ್ರೀನಿವಾಸ ಬಿನ್ ಮುನಿಯಪ್ಪ ನಂದಿ, ಚಿಕ್ಕಬಳ್ಳಾಪುರ 
ಹನಮಂತರಾಯಪ್ಪ, ಪಟ್ರೇನಹಳ್ಳಿ, 

ಎಸ್. ಚಾಂದ್ ಪಾಶ ಬಿನ್ ಲೇಟ್ ಸಾಬ್ ಜಾನ್ 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಬೆಂಗಳೂರು 

ಸಾಬ್, ಚಿಕ್ಕಬಳ್ಳಾಪುರ . 
ಗ್ರಾಮಾಂತರ . 
9 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಸಂತೆಮಾರಹಳ್ಳಿ 


ರೇಷ್ಮೆ ಗೂಡಿನ ಮಾರುಕಟ್ಟೆ | ಆರ್.ಎಸ್. ಪ್ರಸಾದ್ ಬಿನ್ ಡಿ.ಸಿ. ರಾಜು, | ಸಿದ್ದಯ್ಯ ಬಿನ್ ಲೇಟ್ ಚಾಮಯ್ಯ , ಚಂಗಚಹಳ್ಳಿ, 
ಅಧಿಕಾರಿಗಳು 

ಸಂತೇಮರಹಳ್ಳಿ, ಚಾಮರಾಜನಗರ ತಾಲ್ಲೂಕು. ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 
ಎಂ . ಪ್ರಸನ್ನ ಬಿನ್ ಹೆಚ್. ಪಿ . ಮಲ್ಲಣ್ಣ, | ಸಿ. ಶ್ರೀನಿವಾಸ ಪ್ರಸಾದ್ ಬಿನ್ ಎಂ . ಚಾಮಯ್ಯ , 
ಹೊನ್ನೂರು, ಯಳಂದೂರು ತಾಲ್ಲೂಕು, | ಹೊನ್ನೂರು, ಯಳಂದೂರು ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 

ಚಾಮರಾಜನಗರ ಜಿಲ್ಲೆ. 
ಮಾದೇಗೌಡ ಬಿನ್ ಲೇಟ್ ಸುಬ್ಬೇಗೌಡ ಹೆಗ್ಗಡೆ 

ಹುಂಡಿ , ಯಳಂದೂರು ತಾ : ಚಾಮರಾಜನಗರ ಜಿಲ್ಲೆ. 
10 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಟಿ. ನರಸೀಪುರ | 

ರೇಷ್ಮೆ ಗೂಡಿನ ಮಾರುಕಟ್ಟೆ | ಮಹದೇವಪ್ಪ ಬಿನ್ ನಾಗನಮಾದೇಗೌಡ, ಜಮೀರ್ ಖಾನ್ ಬಿನ್ ಅಯೂಬ್ ಖಾನ್, 
ಅಧಿಕಾರಿಗಳು ಕೆಂಪಯ್ಯಹುಂಡಿ. 

| ಮೂಗೂರು. 
ಪ್ರಕಾಶ್ ಬಿನ್ ಮುದ್ದೇಗೌಡ, ಬೀ . ಸೀ . ಹಳ್ಳಿ, ರಿಯಾಜ್ ಅಹಮದ್ ಬಿನ್ ಅಬ್ದುಲ್ ಸಲ್ಲಾ, 
ಬನ್ನೂರು. 

ಟಿ. ನರಸೀಪುರ. 
ಕೆ.ಆರ್. ಪುಟ್ಟಸ್ವಾಮಿ ಬಿನ್ ರಂಗಶೆಟ್ಟಿ, 

ಕನ್ನಹಳ್ಳಿಮಾಳೆ. 
11 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಕಲಬುರಗಿ 

ರೇಷ್ಮೆ ಗೂಡಿನ ಮಾರುಕಟ್ಟೆ | ಸುರೇಶ ವೀರಯ್ಯಮಠಪತಿ, ಗೊಬ್ಬರ, | ಸೀಮಾ ಅಂಜುಮ ಅಕ್ಷರ ಪಾಶಾ, ಜೇವರ್ಗಿ 
ಅಧಿಕಾರಿಗಳು ಅಫಜಲಪುರ ತಾಲ್ಲೂಕು. 

ತಾಲ್ಲೂಕು, ಕಲಬುರಗಿ ಜಿಲ್ಲೆ , ಪ್ರತಿನಿಧಿ ಅಕ್ಷರ ಪಾಶಾ . 
ನಾಗರಾಜು ಶಿವರುದ್ರಪ್ಪ ಪಾಟೀಲ, ಕಲಬುರಗಿ | ಶೈನಾಜಬೇಗಂ ಅಬ್ಬಲಮಿಯಾ, ಜೇವರ್ಗಿ ತಾಲ್ಲೂಕು, 
ತಾಲ್ಲೂಕು. 

ಕಲಬುರಗಿ ಜಿಲ್ಲೆ. 
ಸವಿತನಾಗಯ್ಯ ವಿಭೂತಿ, ಹುಮನಾಬಾದ್ ತಾಲ್ಲೂಕು, 
ಬೀದರ್ ಜಿಲ್ಲೆ, ಪ್ರತಿನಿಧಿ ಶ್ರೀಮಂತ ಮಾಳಿಗೆ. 


ಭಾಗ ೧ 


೫೬೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩, ೨೦೧೬ 
12 ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆ, ಶಿರಹಟ್ಟಿ 

ರೇಷ್ಮೆ ಗೂಡಿನ ಮಾರುಕಟ್ಟೆ ಹೆಚ್. ಎಂ . ದೇವಗಿರಿ, ಶಿರಹಟ್ಟಿ, | ಸಿ.ಎಸ್. ಅಕ್ಕಿ, ಶಿರಹಟ್ಟಿ, 
ಅಧಿಕಾರಿಗಳು 


ಅಸ್ಲಂ ಪಾಶಾ ಸಾಬ್ದಾನಸಾಬ , ಶಿರಹಟ್ಟಿ. 


ಎಂ . ವೈ . ಕರಿಗಾರ, ಶಿರಹಟ್ಟಿ, 
ವಿ. ಎಂ . ಕಲ್ಯಾಣಿ, ಶಿರಹಟ್ಟಿ, 
ಎಫ್. ಎಸ್. ಕರಿಗಾರಿ , ಶಿರಹಟ್ಟಿ. 
ಎಂ .ಸಿ. ಹಸಭಿಮಠ, ಮುಂಡರಗಿ. 


ಹುಸೇನಗೌಡ ಗೌಸಸಾಬ , ಮಾಚೇನಹಳ್ಳಿ, ಶಿರಹಟ್ಟಿ. 


ಈ . ಬಿ. ಕಾಳಗಿ, ಶಿರಹಟ್ಟಿ, 


ಎನ್. ಜೆ. ಲಮಾಣಿ, ಮುಂಡರಗಿ. 


ಎಸ್ . ಎಸ್ . ಸಂಕಗೌಡ, ಗದಗ. 


13 


| 


| ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಕೂಡ್ಲಗಿ 
ರೇಷ್ಮೆ ಗೂಡಿನ ಮಾರುಕಟ್ಟೆ | ಆರ್‌. ವೀರಣ್ಣ ಬಿನ್ ಹಾಲಪ್ಪ , ಬಣವಿಕಲ್, 
ಅಧಿಕಾರಿಗಳು 

ಕೂಡ್ಲಗಿ ತಾಲ್ಲೂಕು. 
ಹೆಚ್ .ಕೆ . ಮಂಜುನಾಥ ಗೌಡ ಬಿನ್ 
ಅಜ್ಜನಗೌಡ, ಹಿರೇಕೇರನಹಳ್ಳಿ, ಸಂಡೂರು 
ತಾ :. 


ಕೆ. ಚಂದ್ರಶೇಖರ್ ಬಿನ್ ಕೆ. ಗುಂಡುರಾವ್, 

ಹಿರೇಹೆಗ್ದಾಳ್ , ಕೂಡ್ಲಗಿ ತಾಲ್ಲೂಕು 
14 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ,ಕೋಲಾರ 

ರೇಷ್ಮೆ ಗೂಡಿನ ಮಾರುಕಟ್ಟೆ ವೆಂಕಟೇಶಪ್ಪ ಬಿನ್ ಗುಡಿಯಪ್ಪ ಕೋನೇಪುರ ಸಿರಾಜ್ ಅಹ್ಮದ್ ಅಲಿಯಾಸ್ ಬಾಬು ಬಿನ್ 
ಅಧಿಕಾರಿಗಳು 

ಗ್ರಾಮ , ಮುದುವತ್ತಿ ಅಂಚೆ, ಕೋಲಾರ ಅಬ್ದುಲ್ ಖಾಲಕ್ , ಮದೀನಾ ಮಸೀದಿ ಹತ್ತಿರ, 
ತಾಲ್ಲೂಕು. 

ಷಾಹಿನ್‌ ಷಾ ನಗರ, ಕೋಲಾರ ತಾಲ್ಲೂಕು. 
ಎಂ . ಗೋವಿಂದ ರಾಜು ಬಿನ್ ಮುನಾವರ್ ಬೇಗ್ ಬಿನ್ ಅಹ್ಮದ್ ಬೇಗ್, 
ಮುನಿಸೊಣ್ಣಪ್ಪ ಅಂಕಪಟ್ಟಿ ಗ್ರಾಮ , ಮಟ್ಟಹಳ್ಳಿ ಮೆಹಬೂಬ್ ನಗರ, ಚಿಕ್ಕಬಳ್ಳಾಪುರ ರಸ್ತೆ,ಕೋಲಾರ. 
ಅಂಚೆ, ಕೋಲಾರ ತಾಲ್ಲೂಕು. 

ಸಿ. ಎಂ . ಮುನಿಯಪ್ಪ ಬಿನ್ ನಾರಾಯಣಪ್ಪ, 
ಚನ್ನಸಂದ್ರ ಗ್ರಾಮ , ಕ್ಯಾಲನೂರು ಅಂಚೆ, ಕೋಲಾರ 

ತಾಲ್ಲೂಕು. 
15 | ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ರಾಮನಗರ 

ರೇಷ್ಮೆ ಗೂಡಿನ ಮಾರುಕಟ್ಟೆ ಕೆ.ದೇವೇಗೌಡ ಬಿನ್ ಹನುಮಯ್ಯ , | ಮಹಮದ್ ಮೊಹಿಬ್ ಪಾಷ ಬಿನ್ ಮಹಮದ್ 
ಅಧಿಕಾರಿಗಳು ಕೂಟಗಲ್ಲು, ರಾಮನಗರ. 

ಅನ್ವರ್‌, ಐಜೂರು, ರಾಮನಗರ. 


ಪಾರ್ಥಸಾರಥಿ ಬಿನ್ ನಿಂಗೇಗೌಡ, 
ಹೊಸದೊಡ್ಡಿ, ರಾಮನಗರ ತಾಲ್ಲೂಕು. 


ಹಬೀಬುಲ್ಲಾ ಖಾನ್ ಬಿನ್ ಅಬ್ದುಲ್ ರಹೀಮ್, 
ಗೌಸಿಯಾ ನಗರ, ರಾಮನಗರ. 


ಸಿ. ಆರ್. ಜಗದೀಶ್ ಬಿನ್ ಡಿ . ರವೀಂದ್ರನಾಥ, 
ಗೆಂಡಮಡು, ಎಲೇಕೇರಿ, ಚನ್ನಪಟ್ಟಣ ತಾಲ್ಲೂಕು, 
ರಾಮನಗರ. 


P . R . 162 


ಆರ್.ಎಲ್. ಚಿನ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷೆ), 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

೫೬೯ 
ಕಂದಾಯ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ: ಆರ್‌ಡಿ 01 ಎಲ್‌ಆರ್‌ಎಂ 2016 , ಬೆಂಗಳೂರು, ದಿನಾಂಕ: 22.02.2016 . 
ವಿಷಯ : ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರ ಅಡಿಯಲ್ಲಿ ಕೃಷಿ ಜಮೀನನ್ನು ಖರೀದಿಸಲು ಅನುಮತಿ 

ನೀಡುವ ಬಗ್ಗೆ ಹಾಗೂ ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964ರ ಕಲಂ 95ರಡಿ ಕೃಷಿ ಜಮೀನನ್ನು ಕೃಷಿಯೇತರ 
ಉದ್ದೇಶಕ್ಕೆ ಭೂ ಪರಿವರ್ತನೆ [ ಪರಿಭಾವಿತ ಭೂ ಪರಿವರ್ತನೆ ಸೇರಿದಂತೆ] ಮಾಡುವ ಕಾರ್ಯವಿಧಾನವನ್ನು 

ಸರಳೀಕರಿಸುವ ಬಗ್ಗೆ. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 24 ಶಾಸನ 2014 ದಿನಾಂಕ: 28.08.2014 , 

2 . ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 23 ಶಾಸನ 2015 ದಿನಾಂಕ : 13. 08.2015. 
3 . ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 28.01. 2016ರಂದು ನಡೆದ ಸಭೆಯ ನಡವಳಿಗಳು 

4. ಸರ್ಕಾರದ ಸುತ್ತೋಲೆಸಂಖ್ಯೆ: ಆರ್‌ಡಿ 01 ಎಲ್‌ಆರ್ ಎಂ 2016 ದಿನಾಂಕ : 03.02.2016 
ಕೈಗಾರಿಕಾ ಉದ್ದೇಶಕ್ಕಾಗಿ ಪ್ರಾಯೋಜನೆಗಳನ್ನು ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ [State High Level Clearance Committee - 
SHLCC] / ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ [ State Level Single window Clearance Committee - SLSWCC] ಮತ್ತು ಜಿಲ್ಲಾ 
ಮಟ್ಟದ ಏಕ ಗವಾಕ್ಷಿ ಅನುಮೋದನಾ ಸಮಿತಿ [District Level Single Window Clearance Committee - DLSWCC] ಅನುಮೋದಿಸಿದ ಪ್ರಸ್ತಾವನೆಗಳಲ್ಲಿ 
ಭೂ ಪರಿವರ್ತನಾ ಅನುಮತಿ ನೀಡುವ ನಿಟ್ಟಿನಲ್ಲಿ ವಿವಿಧ ಜಿಲ್ಲೆಗಳು ವಿವಿಧ ಕಾರ್ಯವಿಧಾನವನ್ನು ಅನುಸರಿಸುತ್ತಿರುವ ಕಾರಣ ವಿಳಂಬವಾಗುತ್ತಿದೆ. ಸದರಿ 
ಭೂ ಪರಿವರ್ತನಾ ಅನುಮತಿ [ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರಡಿ ಪರಿಭಾವಿತ ಭೂ ಪರಿವರ್ತನೆ ಅನುಮತಿ ಸೇರಿದಂತೆ] 
ನೀಡುವಿಕೆಯಲ್ಲಿ ವಿಳಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸದರಿ ವಿಳಂಬದಿಂದಾಗಿ ಪ್ರಾಯೋಜನೆಗೆ ನಿಗದಿಪಡಿಸಿರುವ ವೇಳೆಯಲ್ಲಿ ವಿಳಂಬ , 
ಪ್ರಾಯೋಜನೆಯ ವೆಚ್ಚದಲ್ಲಿ ಏರಿಕೆ ಸೇರಿದಂತೆ ಕೈಗಾರಿಕಾ ಪ್ರಾಯೋಜನೆಗಳು ಕೈತಪ್ಪಿ ಹೋಗುತ್ತಿರುವ ಪ್ರಸಂಗವು ಎದುರಾಗಿದೆ. ಆದುದರಿಂದ ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರ ಅಡಿಯಲ್ಲಿ ಕೃಷಿ ಜಮೀನನ್ನು ಖರೀದಿಸಲು ಅನುಮತಿ ನೀಡುವ ಬಗ್ಗೆ ಹಾಗೂ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ , 1964 ಕಲಂ 95ರಡಿ ಕೃಷಿಯೇತರ ಉದ್ದೇಶಗಳಿಗೆ ಭೂ ಪರಿವರ್ತನೆ ಮಾಡುವ ಕುರಿತು ಕಂದಾಯ ಇಲಾಖೆಯಲ್ಲಿ ಪ್ರಸ್ತುತ ಅನುಸರಿಸುತ್ತಿರುವ 
ಕಾರ್ಯವಿಧಾನವನ್ನು ಪರಾಮರ್ಶಿಸಲಾಗಿದೆ. 

ಮುಂದುವರೆದು, Karnataka Industries [ Facilitation] Act, 2002 ಮತ್ತು ನಿಯಮಗಳಡಿ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ / 
ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಗಳಿಗೆ ಕೈಗಾರಿಕಾ ಉದ್ದೇಶದ ಪ್ರಾಯೋಜನೆಗಳನ್ನು ಅನುಮೋದಿಸುವ ಅಧಿಕಾರವನ್ನು ನೀಡಲಾಗಿದೆ. 
ಅನೇಕ ಪ್ರಕರಣಗಳಲ್ಲಿ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರ ಅಡಿಯಲ್ಲಿ ಅನುಮೋದನೆ ಸಹ ಬೇಕಾಗಿದ್ದು, 
ಆ ದಿಸೆಯಲ್ಲಿ ಸರಳೀಕರಣಗೊಳಿಸುವ ಅವಶ್ಯಕತೆ ಇದೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರಡಿಯಲ್ಲಿ ಒಂದು ಸಲ ಅನುಮತಿಯನ್ನು 
ನೀಡಿದ ನಂತರ, ಪರಿಭಾವಿತ ಭೂ ಪರಿವರ್ತನಾ ಅನುಮತಿಯನ್ನು ನೀಡಲು ಉಲ್ಲೇಖಿತ (1) ಮತ್ತು ( 2) ರ ಅಧಿಸೂಚನೆಗಳಲ್ಲಿ ಕರ್ನಾಟಕ ಭೂ ಕಂದಾಯ 
ಅಧಿನಿಯಮ, 1964ರ ಕಲಂ 95ಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳನ್ನು , ಅದರಲ್ಲೂ ವಿಶೇಷವಾಗಿ ಕೈಗಾರಿಕಾ 
ಚಟುವಟಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಲು ಅನುವು ಮಾಡಿಕೊಡುವುದು ಸದರಿ ತಿದ್ದುಪಡಿಯ ಉದ್ದೇಶವಾಗಿರುತ್ತದೆ. 

ಮೇಲ್ಕಂಡ ಅಂಶಗಳನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 28. 01 .2016ರಂದು ನಡೆದ ಸಭೆಯಲ್ಲಿ ಚರ್ಚಿಸಿ 
ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ , 1961ರ ಕಲಂ 109 ಅಡಿಯಲ್ಲಿ ಭೂ ಪರಿವರ್ತನೆ ಅನುಮತಿ ನೀಡಲು, ನಮೂನೆ 15ಎ ಮತ್ತು ಪರಿಭಾವಿತ ಭೂ 
ಪರಿವರ್ತನೆ ನಮೂನೆ ಸೇರಿದಂತೆ, ಅನುಸರಿಸುತ್ತಿರುವ ಪ್ರಸ್ತುತ ಕಾರ್ಯವಿಧಾನವನ್ನು ಸರಳೀಕರಣಗೊಳಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ 
ಸರಳೀಕರಿಸಿದ ಕಾರ್ಯವಿಧಾನ ಕೆಳಕಂಡಂತಿದೆ: 

ಎ) ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ / ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯು ಕರ್ನಾಟಕ ಕೈಗಾರಿಕಾ ನೀತಿಯ 

ಅನುಸಾರ Karnataka Industries [Facilitation ] Act, 2002 ಮತ್ತು ನಿಯಮಗಳನ್ವಯ ಕೈಗಾರಿಕಾ ಪ್ರಾಯೋಜನೆಗಳನ್ನು ಅನುಮೋದಿಸಿರುವ 

ಪ್ರಕರಣಗಳಿಗೆ ಸಂಬಂಧಿಸಿದಂತೆ: 
(i) ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆಯು ನಿಗದಿತ ಪ್ರಾಧಿಕಾರ/ ಜಿಲ್ಲಾಧಿಕಾರಿಗೆ ಅವಶ್ಯವಿರುವ ಮಾಹಿತಿಯನ್ನು ವಿದ್ಯುನ್ಮಾನದ [Electronically ] 
ಮೂಲಕ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸತಕ್ಕದ್ದು, ಅದರಲ್ಲಿ 

ಎ ) ಅರ್ಜಿದಾರನ ವಿವರಗಳು 
ಬಿ) ಜಮೀನಿನ ಷೆಡ್ಯೂಲ್ 
ಸಿ) SHLCC/ SLSWCC ರವರ ಅನುಮೋದನಾ ಪತ್ರದ ಪ್ರತಿ 

ಡಿ) ಪ್ರಾಯೋಜನಾ ವರದಿ ಅನ್ನು ಸಲ್ಲಿಸುವುದು. 
ಪ್ರಸ್ತಾವಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ [ಕೆಲವು ಜಮೀನುಗಳ ಪರಭಾರೆ ನಿಷೇಧ] ಕಾಯ್ದೆ , 1978ರ 
ವ್ಯಾಪ್ತಿಯೊಳಗೆ ಬರುವುದಿಲ್ಲವೆಂದು ಅಥವಾ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ಅಡಿಯಲ್ಲಿ ಪರಭಾರೆ / ಮಾರಾಟ 
ಇತ್ಯಾದಿ ಕುರಿತಂತೆ ಷರತ್ತುಗಳು ಇರುವುದಿಲ್ಲವೆಂದು ಅಥವಾ ಅರಣ್ಯ ಜಮೀನು ಅಥವಾ ಖರಾಬು ಜಮೀನು ಆಗಿರುವುದಿಲ್ಲವೆಂದು 
ಅರ್ಜಿದಾರ | ಕರ್ನಾಟಕ ಉದ್ಯೋಗ ಮಿತ್ರ ರವರು ಸಾಧ್ಯವಾದಷ್ಟು ಮಟ್ಟಿಗೆ ಖಾತರಿಪಡಿಸಿಕೊಳ್ಳತಕ್ಕದ್ದು . ಖರಾಬು ಜಮೀನಿಗೆ 


೫೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


ಸಂಬಂಧಿಸಿದಂತೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964 ಕಲಂ 68ರಡಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರವು 

ಕ್ರಮವಹಿಸಬೇಕಾಗಿರುವುದರಿಂದ ಖರಾಬು ಜಮೀನುಗಳ ಕುರಿತಂತೆ ಸ್ಪಷ್ಟವಾಗಿ ಗುರುತಿಸಲು ಎಚ್ಚರಿಕೆ ವಹಿಸತಕ್ಕದ್ದು. 
(i) ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆಯು ಜಿಲ್ಲಾಧಿಕಾರಿಗಳಿಗೆ ಪ್ರಾಯೋಜನಾ ವರದಿ ಜೊತೆಗೆ ಜಮೀನುಗಳ ಆಡಿಟ್ [ ಪರಿಶೋಧನೆ ] 

ನಿಯಮಗಳನುಸಾರ ಆಗಿರುವ ಕುರಿತು ಪ್ರಮಾಣ ಪತ್ರದೊಂದಿಗೆ [certification] ಮಾಹಿತಿಯನ್ನು ಅಪ್‌ಲೋಡ್ ಮಾಡತಕ್ಕದ್ದು. 
(iv) ಮೇಲ್ಕಂಡಂತೆ ಆನ್‌ಲೈನ್ ಮೂಲಕ ಸ್ವೀಕರಿಸಲಾದ ಮನವಿ ಮೇರೆಗೆ ಜಿಲ್ಲಾಧಿಕಾರಿರವರು; 
( ಎ) ಅವಶ್ಯವಿರುವ ಜಮೀನಿನ ವಿಸ್ತೀರ್ಣ ಜಿಲ್ಲಾಧಿಕಾರಿರವರ ಅಧಿಕಾರ ವ್ಯಾಪ್ತಿಯೊಳಗೆ ಬರುವುದಾದಲ್ಲಿ, ಕರ್ನಾಟಕ ಭೂ ಸುಧಾರಣೆ 

ಕಾಯ್ದೆ , 1961ರ ಕಲಂ 109ರ ಅಡಿಯಲ್ಲಿ ಅನುಮತಿಯನ್ನು ಏಳು ಕಾರ್ಯನಿರತ ದಿನಗಳ [Working days] ಒಳಗಾಗಿ ನೀಡತಕ್ಕದ್ದು 
ಹಾಗೂ ಅದರಂತೆ ಮಾಹಿತಿಯನ್ನು ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆ ಮತ್ತು ಅರ್ಜಿದಾರನಿಗೆ ವಿದ್ಯುನ್ಮಾನದ ಮೂಲಕ 

ತಿಳಿಸತಕ್ಕದ್ದು. 
( ಬಿ ) ಅವಶ್ಯವಿರುವ ಜಮೀನಿನ ವಿಸ್ತೀರ್ಣ ಜಿಲ್ಲಾಧಿಕಾರಿರವರ ಅಧಿಕಾರ ವ್ಯಾಪ್ತಿಗೂ ಮೀರಿದ್ದಲ್ಲಿ, ಏಳು ದಿನಗಳ ಒಳಗಾಗಿ ಪ್ರಸ್ತಾವನೆಯನ್ನು 

ಸರ್ಕಾರಕ್ಕೆ ಕಳುಹಿಸಬೇಕು. ಸರ್ಕಾರವು ಅನುಮತಿಯನ್ನು 30 ದಿನಗಳ ಒಳಗೆ ನೀಡಬೇಕು ಮತ್ತು ಅದರಂತೆ ಕರ್ನಾಟಕ ಉದ್ಯೋಗ 

ಮಿತ್ರ ಹಾಗೂ ಅರ್ಜಿದಾರರಿಗೆ ವಿದ್ಯುನ್ಮಾನದ ಮೂಲಕ ತಿಳಿಸುವುದು. 
(v) ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರ ಅಡಿಯಲ್ಲಿ ಕೃಷಿ ಜಮೀನನ್ನು ಖರೀದಿಸಲು ಕೋರಿರುವ ಅನುಮತಿಯು ಒಂದು 

ವೇಳೆ ಈ ಕೆಳಗೆ ತಿಳಿಸಿದ ವಿಧಗಳಲ್ಲಿ ಬರುವುದಾದಲ್ಲಿ. ಆಗ ಜಿಲ್ಲಾಧಿಕಾರಿರವರು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಏಳು ದಿನಗಳ ಒಳಗಾಗಿ 
ಕಳುಹಿಸತಕ್ಕದ್ದು ಹಾಗೂ ಸರ್ಕಾರವು ಎಂಟು ವಾರಗಳೊಳಗಾಗಿ ಅದರ ಮೇಲೆತೀರ್ಮಾನ ತೆಗೆದುಕೊಳ್ಳತಕ್ಕದ್ದು; 
( ಎ) ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ [ ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆ , 1978ರಲ್ಲಿ ಕಲ್ಪಿಸಿರುವ 

ಅವಕಾಶದಂತೆ ಆಕರ್ಷಿಸುವ ಜಮೀನುಗಳು; 
( ಬಿ) ಪರಭಾರೆ / ಮಾರಾಟ ಇತ್ಯಾದಿ ಕುರಿತಂತೆ ಷರತ್ತುಗಳನ್ನು ವಿಧಿಸಿ ಮಂಜೂರು ಮಾಡಿರುವ ಜಮೀನುಗಳನ್ನು ಮಾರಾಟ/ ಪರಭಾರೆ 

ಮಾಡಲು ಸರ್ಕಾರದ ಅನುಮತಿ ಅವಶ್ಯವಿರುವುದನ್ನು ಒಳಗೊಂಡಂತಹ ಜಮೀನು; 
( ಸಿ) ರಾಜ್ಯ ಸರ್ಕಾರದ ಸ್ವತಂತ್ರ ಶಾಸನ ಅಥವಾ ನಿಯಮ ಅಥವಾ ಅಧಿಸೂಚನೆ ಪ್ರಕಾರ ಯಾವುದೇ ಜಮೀನನ್ನು ಖರೀದಿಸಲು ಪ್ರತ್ಯೇಕ 

ಅನುಮತಿ ಅವಶ್ಯವಿರುವೆಡೆ ಅಂತಹ ಜಮೀನು ಖರೀದಿಗೆ ಸಂಬಂಧಪಟ್ಟ ಪ್ರಸ್ತಾವನೆಗಳು; 
( vi) ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರಡಿಯಲ್ಲಿ ಜಮೀನುಗಳನ್ನು ಖರೀದಿಸಲು ಅನುಮತಿ ನೀಡಿದ ನಂತರ, 

ಹೂಡಿಕೆದಾರರು ಮಾರಾಟ ಕ್ರಯ ಪತ್ರವನ್ನು ನೋಂದಣಿ ಮಾಡಲು ಕ್ರಮ ವಹಿಸತಕ್ಕದ್ದು, ಈ ಬಗ್ಗೆ ಕರ್ನಾಟಕ ಉದ್ಯೋಗ ಮಿತ್ರ | 

ಹೂಡಿಕೆದಾರರು ಆನ್‌ಲೈನ್ / ವಿದ್ಯುನ್ಮಾನದ ಮೂಲಕ ಜಿಲ್ಲಾಧಿಕಾರಿರವರಿಗೆ ತಿಳಿಸತಕ್ಕದ್ದು. 
( vii) ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರಡಿಯಲ್ಲಿ ಅನುಮತಿಯನ್ನು ನೀಡಿದ ನಂತರ , ಜಿಲ್ಲಾಧಿಕಾರಿರವರು ಪರಿವರ್ತನಾ 

ದಂಡ ಮತ್ತು ಇತರೆ ಶುಲ್ಕದ ಮೊತ್ತವನ್ನು ಪಾವತಿಸುವ ಕುರಿತಂತೆ ಅರ್ಜಿದಾರ | ಹೂಡಿಕೆದಾರ ಮತ್ತು ಕರ್ನಾಟಕ ಉದ್ಯೋಗ ಮಿತ್ರ 

ರವರಿಗೆ ತಿಳಿಸತಕ್ಕದ್ದು. 
(vi) ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರಲ್ಲಿ ಕಲ್ಲಿಸಿರುವ ಅವಕಾಶಗಳಿಗೆ ಒಳಪಟ್ಟು ಜಿಲ್ಲಾಧಿಕಾರಿಗಳು 35 ದಿನಗಳ ಒಳಗಾಗಿ 

ಮ್ಯುಟೇಷನ್ ಮಾಡಲು ಕ್ರಮವಹಿಸತಕ್ಕದ್ದು. 
(ix ) ಮ್ಯುಟೇಷನ್ ಅನ್ನು ಕಂದಾಯ ದಾಖಲೆಗಳಲ್ಲಿ ನಮೂದಿಸಿದ ನಂತರ ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964ರ ಕಲಂ 95ರ ಅಡಿಯಲ್ಲಿ 

ಪರಿಭಾವಿತ ಪರಿವರ್ತನಾ ಆದೇಶವನ್ನು , ಪರಿವರ್ತನಾ ದಂಡ ಮತ್ತು ಅವಶ್ಯವಿರುವ ಶುಲ್ಕವನ್ನು ಪಾವತಿಸಿರುವ ಬಗ್ಗೆ ದೃಢೀಕರಿಸಿಕೊಂಡು, 

ಏಳು ಕಾರ್ಯನಿರತ ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿರವರು ನೀಡತಕ್ಕದ್ದು. 
( x) . Karnataka Industries [Facilitation] Act, 2002 ಮತ್ತು ನಿಯಮಗಳಡಿ ರಚಿಸಲಾಗಿರುವ ವಿವಿಧ ಸಮಿತಿಗಳ ಸಭೆಗಳನ್ನು ಏರ್ಪಡಿಸುವ 

ಕೈಗಾರಿಕಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು Karnataka Town and Country Planning Act , 1961ರ ಪ್ರಕಾರ Comprehensive 
Development Plan / Outline Development Plan ನಲ್ಲಿನ ಅವಕಾಶಗಳನ್ನು ಪಾಲಿಸಿರುವ ಬಗ್ಗೆ, ಸಾಧ್ಯವಾದಷ್ಟು ಮಟ್ಟಿಗೆ, ಎಚ್ಚರಿಕೆ 
ವಹಿಸತಕ್ಕದ್ದು. ಇದರಲ್ಲಿ ಯಾವುದಾದರೂ ವ್ಯತ್ಯಯಗಳಿದ್ದಲ್ಲಿ SHLCC / SLSWCC ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದ ನಿರ್ಧಿಷ್ಟ 
ಅನುಮೋದನೆಯನ್ನು ಪಡೆಯತಕ್ಕದ್ದು. 
ಬಿ) ಕೈಗಾರಿಕೇತರ ಪ್ರಾಯೋಜನೆಗಳಿಗೆ ಸಂಬಂಧಿಸಿದಂತೆ ಕಲಂ 109ರ ಅಡಿಯಲ್ಲಿ ನಿಗದಿಪಡಿಸಿರುವ ಕಾರ್ಯವಿಧಾನವನ್ನು ಅನುಸರಿಸುವ 

ಬಗ್ಗೆ, ಅದನ್ನು 60 ದಿನಗಳೊಳಗಾಗಿ ತೀರ್ಮಾನಿಸತಕ್ಕದ್ದು. 
ಸಿ) ರಾಜ್ಯ ಮಟ್ಟದಲ್ಲಿ ಅನುಮೋದನೆಗೊಂಡಿರುವ ಇಂಧನ ಇಲಾಖೆಯಡಿ ಬರುವ ಸೋಲಾರ್ /ಕೈಗಾರಿಕಾ ಪ್ರಾಯೋಜನೆಗಳಿಗೆ 

ಸಂಬಂಧಿಸಿದಂತೆ ಕೃಷಿ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರಡಿ ಅನುಮತಿ 
ನೀಡಬೇಕಾಗಿರುವೆಡೆ ಮೇಲೆ ತಿಳಿಸಿದ ಕಾರ್ಯವಿಧಾನವನ್ನೇ ಅನುಸರಿಸತಕ್ಕದ್ದು . ಈ ದಿಸೆಯಲ್ಲಿ ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆಯ 
ಅಧಿಕೃತ ಅಧಿಕಾರಿಗಳು ಮೇಲೆ ವಿವರಿಸಿದಂತೆ ವಹಿಸುವ ಜವಾಬ್ದಾರಿಯ ರೀತ್ಯಾ Karnataka Renewable Energy Development 
Ltd.[KREDL] ನ ಅಧಿಕೃತ ಅಧಿಕಾರಿಗಳು ಸಹ ಪಾಲಿಸತಕ್ಕದ್ದು . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರ ಅಡಿಯಲ್ಲಿ ನೀಡಲಾಗುವ ಅನುಮತಿ ಕುರಿತ ವಿಷಯವನ್ನು 60 ದಿನಗಳ 
ಒಳಗಾಗಿ ಸೇವೆಯನ್ನು ನೀಡಲಾಗುವುದೆಂದು ಸಮಯಾವಕಾಶ ನಿಗದಿಪಡಿಸಿ ಸಕಾಲ ಯೋಜನೆಯಡಿ ತರುವುದು . 


ಭಾಗ ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೨೩, ೨೦೧೬ 


೫೭೧ 


ಇ) ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 ಮತ್ತು ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964ರ ಕಲಂ 95ರ ಅಡಿಯಲ್ಲಿ 

ಅನುಸರಿಸುತ್ತಿರುವ ಎಲ್ಲಾ ಕಾರ್ಯವಿಧಾನವನ್ನು ದಿನಾಂಕ: 31.03.2016ರ ವೇಳೆಗೆ ಆನ್‌ಲೈನ್‌ನಲ್ಲಿ ತಂದು ಸಂಪೂರ್ಣ ಮಾಹಿತಿಯು 

ಡಿಜಿಟಲ್ ಪ್ಲಾಟ್‌ಫಾರಂನಲ್ಲಿ ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲು ಕಂದಾಯ ಇಲಾಖೆಯು ಕ್ರಮವಹಿಸತಕ್ಕದ್ದು. 
Karnataka Town and Country Planning Act, 1961ರ ಅಡಿಯಲ್ಲಿ Comprehensive Development Plan [ CDP] / Outline 
Development Plan [ ODP ] ಅನ್ನು ತಯಾರಿಸಿ ಅಧಿಸೂಚನೆಯನ್ನು ಹೊರಡಿಸಿರುವಂತಹ ಪ್ರಕರಣಗಳಲ್ಲಿ ಜಮೀನುಗಳು ಕೃಷಿಯೇತರ ಚಟುವಟಿಕೆಗಳಿಗೆ 
ನಿಗದಿಪಡಿಸಿದಲ್ಲಿ [ಕೈಗಾರಿಕಾ /ವಾಣಿಜ್ಯ ಇತ್ಯಾದಿ) ಹಾಗೂ ಕಲಂ 109ರ ಅಡಿಯಲ್ಲಿ ಕೃಷಿ ಜಮೀನನ್ನು ಖರೀದಿಸಲು ಅನುಮತಿ ಕೋರಿ ಸಲ್ಲಿಸಿರುವ 
ಅರ್ಜಿಯಲ್ಲಿ ತಿಳಿಸಿರುವ ಜಮೀನು ಸಿಡಿಪಿ / ಒಡಿಪಿ ಯಲ್ಲಿ ಅನುಮೋದಿಸಿ ನಿಗದಿಪಡಿಸಿರುವ ಉದ್ದೇಶಕ್ಕೆ ತಾಳೆಯಾಗುವ ಪ್ರದೇಶದ ವ್ಯಾಪ್ತಿಯೊಳಗಿದೆ 
ಎಂಬುದು ಖಾತ್ರಿಯಾದಲ್ಲಿ ಜಿಲ್ಲಾಧಿಕಾರಿಗಳು ಅರ್ಜಿ ಸಲ್ಲಿಸಿದ ಏಳು ಕಾರ್ಯನಿರತ ದಿನಗಳ ಒಳಗಾಗಿ ಕಲಂ 109ರ ಅಡಿಯಲ್ಲಿ ಅನುಮತಿಯನ್ನು 
ನೀಡತಕ್ಕದ್ದು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109ರಡಿಯಲ್ಲಿ ಅನುಮತಿಯನ್ನು ನೀಡಿದ ನಂತರ ಸದರಿ ಜಮೀನು ಅದೇ ಉದ್ದೇಶಕ್ಕೆ 
ಪರಿವರ್ತನೆಯಾಗಿದೆಯೆಂದು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ಕ್ಕೆ ಉಲ್ಲೇಖ (1) ಮತ್ತು ( 2) ರ ದಿನಾಂಕ: 28.08.2014 ಮತ್ತು ದಿನಾಂಕ: 
13.08.2015ರ ಅಧಿಸೂಚನೆಗಳಲ್ಲಿ ತರಲಾದ ತಿದ್ದುಪಡಿಯನ್ವಯ ಪರಿಭಾವಿಸಿ ಮಾರಾಟ ಕರಾರು ಪತ್ರವನ್ನು ಆಧರಿಸಿ ಆರ್. ಟಿ.ಸಿ. ಯಲ್ಲಿ ಮ್ಯುಟೇಷನ್ ಆದ 
03 ದಿನಗಳ ಒಳಗಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ ಕಲಂ 95ರಡಿಯಲ್ಲಿ ಪರಿವರ್ತನಾ ಆದೇಶವನ್ನು ಜಿಲ್ಲಾಧಿಕಾರಿಗಳು ನೀಡತಕ್ಕದ್ದು. 

ಈ ವಿಷಯದ ಬಗ್ಗೆ ಉಲ್ಲೇಖಿತ ( 4) ರಲ್ಲಿ ಹೊರಡಿಸಲಾದ ಸುತ್ತೋಲೆ ದಿನಾಂಕ: 03.02.2016ನ್ನು ಈ ಮೂಲಕ ಹಿಂಪಡೆಯುತ್ತಾ , 
ಮೇಲ್ಕಂಡಂತೆ ಪರಿಷ್ಕರಿಸಿದ ಸರಳೀಕೃತ ಕಾರ್ಯವಿಧಾನವನ್ನು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಅನುಸರಿಸತಕ್ಕೆ 
ಸೂಚಿಸಲಾಗಿದೆ. 


bb 


ಡಾ . ಬಿ . ಬಸವರಾಜು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ. 


Sub : 


REVENUE SECRETARIAT 

CIRCULAR 
No. RD 01 LRM 2016 , Bengaluru , dated 22. 02. 2016, 
Permission to purchase Agricultural Land under Section 109 of the Karnataka Land Reforms Act , 1961 and 
Conversion of Agriculture Land for Non -agriculture purpose (including Deemed Conversion ) under Section 
95 of the Karnataka Land Revenue Act, 1964 - simplification of procedure - reg 
(1) Government Notification No . DPAL 24 Shasana 2014 dated 28 -08 - 2014 . 
(2 ) Government Notification No. DPAL 23 Shasana 2015 dated 13 -08 -2015 . 
(3) Proceedings of the Meeting held on 28 -01- 2016 under the Chairmanship of Chief Secretary to 

Government. 


Ref : 


( 4) Circular No . FD 01 LRM 2016 dated : 03 . 02 .2016 


It has come to the notice of the Government that there is inordinate delay in according necessary permission under section 
109 of Karnataka Land Reforms Act , 1961 (including deemed conversion under the Karnataka Land Revenue Act, 1964 ) even in 
respect of projects cleared by the State High Level Clearance Committee (SHLCC ) / State Level Single Window Clearance Committee 
(SLSWCC) / District Level Single Window Clearance Committee ( DLSWCC) for Industrial purpose and there have been complaints 
about different procedures being followed in different Districts in this regard . The delay in obtaining permission under section 109 of 
Karnataka Land Reforms Act, 1961 along with deemed conversion under section 95 of Karnataka Land Revenue Act, 1964 is causing a 
lot of concern and leading to delay in project time and cost escalation as well as dropping of the industrial projects. Therefore , the 
procedure being followed in the Revenue Department regarding granting permission to purchase Agricultural Land under Section 109 of 
the Karnataka Land Reforms Act, 1961 and conversion of Agriculture Land for Non -agriculture purpose under Section 95 of the 
Karnataka Land Revenue Act, 1964 has been reviewed . 

Further, it is observed that under the Karnataka Industries (Facilitation ) Act, 2002 and Rules framed thereunder, the SHLCC / 
SLSWCC have been empowered to approve industrial projects . In many cases permission for purchase of land under Section 109 of the 
Karnataka Land Reforms Act, 1961, is also needed and same needs streamlining . Once permission under section 109 of the Karnataka 
Land Reforms Act 1961, has been granted , then conversion under section 95 of the Karnataka Land Revenue Act, 1964 as per the 
amendments to the Karnataka Land Revenue Act, 1964 referred to at (1 ) and (2 ) above is , now , deemed to have been granted . The 
objective of the said amendmentis to encourage agricultural activities , especially industrial activity by purchasing agricultural land. 

In the meeting held under the Chairmanship of the Chief Secretary to Government on 28 -01- 2016 the above issues were 
discussed and Government has decided that the current procedure adopted under Section 109 of the Karnataka Land Reforms Act, 


3829 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


(b ) 


If the 


1961 including form 15A and deemed conversion process consequent to purchase of agricultural land has to be streamlined . 
Accordingly , the simplified procedure is as follows: 
A ) For Industrial projects cleared by SHLCC / SLSWCC vide Karnataka Industries (Facilitation ) Act, 2002 and Rules under Industrial 
policy: 

The Karnataka Udyoga Mitra shall apply electronically to Deputy Commissioner concerned with the following 
information required by the prescribed Authority / Deputy Commissioner: 

a ) Applicant details 
b ) Land Schedule 
C) Permission copy of SHLCC / SLSWCC 

d) Project report 
The Applicant / Karnataka Udyoga Mitra shall ensure as far as possible the land required for setting of industry shall 
not cover such lands which attract provisions of the Karnataka SC /ST (Prevention of Transfer of Certain Lands) Act, 
1978 , [PTCL Act] or the lands not complying the alienation conditions of the Karnataka Land Grant Rules , 1969 or 
the forest lands or Kharab Land . In this regard care shall be taken to clearly identify Kharab Land for which the 
Authorities have to take action under Section 68 of the Karnataka Land Revenue Act, 1964. 
Karnataka Udyog Mitra shall upload and send to Deputy Commissioner the project report along with certification that 

the land audit has been done examining the extant rules . 
iv) Upon receipt of above online request, Deputy Commissioner shall; 
(a ) If the extent of land required is within the powers of the Deputy Commissioner, issue permission under 

Section 109 of the Karnataka Land Reforms Act, 1961 within seven working days and inform Karnataka 
Udyoga Mitra and the Applicant electronically . 
If the extent of land required exceeds the power of Deputy Commissioner , then the proposal should be sent 
to Government within seven days. The permission by Government should be given within 30 days ; and 

inform Karnataka Udyog Mitra and the Applicant electronically . 
In case the permission to purchase agricultural land under Section 109 of the Karnataka Land Reforms Act, 1961, is 
sought for the type of lands mentioned below , then the Deputy Commissioner shall send the proposal to the Government 
within one week and the Government shall decide within eight weeks time; 
(a ) Lands which attracts the provisions of the Karnataka SC /ST (Prevention of Transfer of Certain Lands) Act , 1978 ; 
(b ) A granted land has a non - alienation condition needing the permission of the Government for alienation ; 
(c ) Any land which requires a separate permission under independent Statute or Rule or Notification of the State 

Government for its purchase . 
vi) Once due permission under Section 109 of the Karnataka Land Reforms Act, 1961 has been given for puchase of lands , 

the investor shall register the sale deeds and Karnataka Udyog Mitra / Investor shall inform the same online / 

electronically to Deputy Commissioner. 
vii) Once permission under Section 109 of the Karnataka Land Reforms Act, 1961 has been issued , the Deputy 

Commissioner shall inform the Applicant / Investor and Udyog Mitra regarding the amount of Conversion fine and other 

fees to be paid . 
vii) The Deputy Commissioner shall, subject to provisions of Karnataka Land Revenue Act, 1964, within 35 days get the 

mutation effected . 
On effecting the mutation of revenue records, the Deputy Commissioner shall issue a deemed conversion under Section 
95 of the Karnataka Land Revenue Act, 1964 within seven working days after getting confirmation of payment of 
conversion fine and necessary fees . 
The prescribed officers in Industries Department convening the various committees constituted vide the Karnataka 
Industries (Facilitation ) Act, 2002 and Rules framed thereunder shall also take care to the extent possible Comprehensive 
Development Plan / Outline Development Plan under the Karnataka Town & Country Planning Act, 1961 are adhered to . 
In case of any variation , an explicit approval of the SHLCC / SLSWCC and relevant competent authorities shall be taken. 
As regards the procedure to be followed under section 109 , other than industrial projects , the same shall be decided 
within 60 days . 


B ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೫೭೩ 


E ) 


C) For projects cleared under solar / industrial projects under Energy Departmentwhich have been approved at the State 

level, where permission to purchase agricultural land under Section 109 of the Karnataka Land Reforms Act, 1961 is 
required , the same procedure as enunciated above shall be followed. The authorised officers of Karnataka Renewable 
Energy Development Limited (KREDL) shall play role corresponding to one played by Authorised Officers of Karnataka 

Udyog Mitra as explained above . 
D ) The permission under section 109 of the Karnataka Land Reforms Act, 1961 shall be brought under SAKALA with time 

prescribed for its delivery being within 60 days . 
Revenue Department shall bring the entire procedure under Section 109 of the Karnataka Land Reforms Act, 1961 and 
under Section 95 of the Karnataka Land Revenue Act, 1964 online by 31st March 2016 and whole data shall be available 

to public on a digital platform . 

In all cases where a Comprehensive Development Plan (CDP) / Outline Development Plan (ODP ) under the Karnataka Town 
and Country Planning Act, 1961, is prepared and notified after due process , such lands which are earmarked for non -agricultural 
purposes ( industrial / commercial etc.,), the Deputy Commissioner shall issue permission under Section 109 within seven working days 
of requisite application being filed for lands falling in such a zone provided the purpose of purchase of agricultural land matches with the 
purpose for which that area has been earmarked in the approved CDP / ODP . Now , once the permission under Section 109 of the 
Karnataka Land Reforms Act, 1961, has been accorded , then the said land be treated as deemed to have been converted for the same 
purpose as per the amendments made to the Karnataka Land Revenue Act , 1964 , vide Government Notifications dated 28 -08 -2014 and 
13- 08 - 2015 referred at (1) and (2 ) above and Deputy Commissioner shall issue conversion order under Section 95 of the Karnataka 
Land Revenue Act, 1964 , within 03 days ofmutation in the RTC as per the registered sale deed . 

The Circular dated : 03. 02.2016 referred at (4 ) above is hereby withdrawn. All concerned officers are hereby directed to follow 
the above revised simplified procedure scrupulously . 
P. R . 332 

DR . B . BASAVARAAJU 
SC- 500 

Principal Secretary to Government, 

Revenue Department. 

ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀಮತಿ ಚೇತನಾ ಮನೋರಾಜ್., ದ್ವಿತೀಯ ದರ್ಜೆ ಸಹಾಯಕರು, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು 

ಇವರ ವಿರುದ್ದದ ಶಿಸ್ತುಕ್ರಮದಲ್ಲಿ ದಂಡನೆಯನ್ನು ವಿಧಿಸುವ ಬಗ್ಗೆ . 
ಉಲ್ಲೇಖ: 1) ಆದೇಶ ಸಂಖ್ಯೆ : ಡಿಟಿಇ/08/ ಡಿಇಕ್ಕೂ ( 2)/2001 ( ಭಾಗ -2 ), ದಿನಾಂಕ: 14.02.2013. 

2) ಸರ್ಕಾರದ ಪತ್ರ ಸಂಖ್ಯೆ ಇಡಿ 90 ಡಿಟಿಇ 2011, ದಿನಾಂಕ: 20. 02.2015, 
3) ಜ್ಞಾಪನ ಸಂಖ್ಯೆ : ಡಿಟಿಇ/8/ ಡಿಇಕ್ಕೂ (2) 2011, ದಿನಾಂಕ 02 .03.2015, 06.05.2015 ಮತ್ತು 11.05.2015 . 
4) ಸರ್ಕಾರದ ಪತ್ರ ಸಂಖ್ಯೆ ಇಡಿ 90 ಡಿಟಿಇ 2011 , ದಿನಾಂಕ: 17.08.2015. 

5) ಪತ್ರ ಸಂಖ್ಯೆ: ಡಿಟಿಇ/8/ ಡಿಇಕ್ಕೂ ( 2)/2001 ( ಭಾಗ -2)/2465, ದಿನಾಂಕ: 03.10.2015. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಆದೇಶದಲ್ಲಿ ಶ್ರೀಮತಿ ಚೇತನಾ ಮನೋರಾಜ್., ದ್ವಿತೀಯ ದರ್ಜೆ ಸಹಾಯಕರು, ತಾಂತ್ರಿಕ ಶಿಕ್ಷಣ 
ನಿರ್ದೇಶನಾಯ , ಬೆಂಗಳೂರು ಹಾಗೂ ದಿವಂಗತ ಎಸ್. ಟಿ. ರಾಜಪ್ಪ., ಸಹಾಯಕ ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರುಇವರುಗಳ 
ವಿರುದ್ದ ಸಾರ್ವಜನಿಕರಿಗೆ ಕೆಲಸ ಕೊಡಿಸುವುದಾಗಿ ಹಣ ಪಡೆದು ಫೋರ್ಜರಿ ನೇಮಕಾತಿ ಆದೇಶ ನೀಡಿರುತ್ತಾರೆಂಬ ಆರೋಪ ಹಾಗೂ ನಿಯಮಬಾಹಿರ 
ಕೃತ್ಯದಲ್ಲಿ ಭಾಗಿಯಾಗಿರುತ್ತಾರೆಂಬ ಆರೋಪಗಳ ಸತ್ಯಾಸತ್ಯತೆಗಳ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರಡಿ ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದ್ದ ಶ್ರೀ ಎಂ . ಕೃಷ್ಣಪ್ಪ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು 
ರವರು ಸಲ್ಲಿಸಿದ ದಿನಾಂಕ : 05 .07.2011ರ ವಿಚಾರಣಾ ವರದಿಯಲ್ಲಿ ಶ್ರೀಮತಿ ಚೇತನಾ ಮನೋರಾಜ್ ., ರವರ ಆರೋಪಗಳು ಸಾಬೀತಾಗಿದ್ದ ಕಾರಣ 
ನಿಯಮಾನುಸಾರದಂತೆ ಇವರಿಗೆ ಜಾರಿ ಮಾಡಲಾದ ದಿನಾಂಕ 03.08.2011ರ 2ನೇ ಕಾರಣ ಕೇಳುವ ನೋಟೀಸಿಗೆ ಇವರು ಸಲ್ಲಿಸಿದ ದಿನಾಂಕ: 
23.08.2011ರ ಹೇಳಿಕೆಯನ್ನು ಆಧರಿಸಿ, ಆರೋಪಗಳು ಸಾಬೀತಾಗಿರುವ ಬಗ್ಗೆ ಸಾಕಷ್ಟು ಸಾಕ್ಷಾಧಾರ ಮತ್ತು ಪುರಾವೆಗಳನ್ನು ವಿಚಾರಣಾ ವರದಿಯಲ್ಲಿ 
ನಮೂದಿಸಲ್ಪಟ್ಟಿಲ್ಲವೆಂಬ ಕಾರಣ ನಮೂದಿಸಿ , ಆಡಳಿತಾಧಿಕಾರಿಗಳು ಹಾಗೂ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರಿ, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ , 
ಬೆಂಗಳೂರು ಇವರು ಕರ್ನಾಟಕ ನಾಗರೀಕ ಸೇವಾ ( ಸಿ. ಸಿ. ಎ) ನಿಯಮಾವಳಿಗಳ 11 ( ಎ) ( 2) ನೇ ನಿಯಮದನ್ವಯ ವಿಚಾರಣಾ ವರದಿಯನ್ನು 
ಒಪ್ಪಲಾಗುವುದಿಲ್ಲವೆಂದು ಶ್ರೀಮತಿ ಚೇತನಾ ಮನೋರಾಜ್ ರವರನ್ನು ಆರೋಪಗಳಿಂದ ದೋಷಮುಕ್ತಗೊಳಿಸಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (2) ರ ಪತ್ರದಲ್ಲಿ, ಆರೋಪಗಳು ಸಾಬೀತಾಗಿರುವ ವಿಚಾರಣಾ ವರದಿಯನ್ನು ಪರಿಗಣಿಸದೇ , ಶ್ರೀಮತಿ ಚೇತನಾ 
ಮನೋರಾಜ್ ., ರವರನ್ನು ದೋಷಮುಕ್ತಗೊಳಿಸಿ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದಿಂದ ಹೊರಡಿಸಲಾದ ಆದೇಶವನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 26 ರನ್ವಯ ರದ್ದುಪಡಿಸುತ್ತಾ, 
ವಿಚಾರಣಾ ವರದಿಯಂತೆ ಶ್ರೀಮತಿ ಚೇತನಾ ಮನೋರಾಜ್ ರವರಿಗೆ ನಿಯಮಾನುಸಾರ ದಂಡನೆ ವಿಧಿಸಿ ಆದೇಶ ಹೊರಡಿಸುವಂತೆ ನಿರ್ದೇಶಕರು, ತಾಂತ್ರಿಕ 
ಶಿಕ್ಷಣ ಇಲಾಖೆ, ಇವರಿಗೆ ತಿಳಿಸಲಾಗಿತ್ತು. 


೫೭೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


ಮೇಲೆ ಓದಲಾದ ಕ್ರಮಸಂಖ್ಯೆ (3) ರ ಜ್ಞಾಪನಗಳಲ್ಲಿ ಆರೋಪಿತ ಸಿಬ್ಬಂದಿ ಶ್ರೀಮತಿ ಚೇತನಾ ಮನೋರಾಜ್., ರವರಿಗೆ ವಿಚಾರಣಾ ವರದಿಯ 
ಪ್ರತಿಯನ್ನು ಒದಗಿಸುತ್ತಾ , ಸಾಬೀತಾಗಿರುವ ಆರೋಪಗಳಿಗೆ ನಿಯಮಾನುಸಾರದಂತೆ ಸೂಕ್ತ ದಂಡನೆಯನ್ನು ಏಕೆ ವಿಧಿಸಬಾರದು ಎಂಬ ಬಗ್ಗೆ ಲಿಖಿತ 
ಸಮಜಾಯಿಷಿ ನೀಡುವಂತೆ ತಿಳಿಸಲಾಗಿದೆ. ಇದಕ್ಕೆ ಆರೋಪಿತರು ನೀಡಿರುವ ದಿನಾಂಕ: 28.05. 2015ರ ಲಿಖಿತ ಹೇಳಿಕೆಯಲ್ಲಿ ವಿಚಾರಣಾ ವರದಿಯು 
ದೋಷಪೂರಿತವಾಗಿದೆ ಎಂದು ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (4 ) ರ ಮೊತ್ತದಲ್ಲಿ , ಗ್ರೂಪ್- ಸಿ ವೃಂದದ ಸಿಬ್ಬಂದಿಯಾದ ಶ್ರೀಮತಿ ಚೇತನಾ ಮನೋರಾಜ್., ರವರ ಸಕ್ಷಮ 
ಪ್ರಾಧಿಕಾರವು ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ- ಇವರಾಗಿರುವುದರಿಂದ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು 
ಮೇಲ್ಮನವಿ ) ನಿಯಮಗಳು , 1957ರ ನಿಯಮ 8 (vi) ( vii) ಮತ್ತು (viii) ರ ಪ್ರಕಾರ ಯಾವುದಾದರೂ ದಂಡನೆ ವಿಧಿಸಿ ಆದೇಶ ಹೊರಡಿಸುವಂತೆ 
ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಇವರಿಗೆ ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ (5) ರ ಪತ್ರದಲ್ಲಿ ಶ್ರೀಮತಿ ಚೇತನಾ ಮನೋರಾಜ್., ದ್ವಿತೀಯ ದರ್ಜೆ ಸಹಾಯಕರು, ತಾಂತ್ರಿಕ ಶಿಕ್ಷಣ 
ನಿರ್ದೇಶನಾಲಯ , ಬೆಂಗಳೂರು ಇವರಿಗೆ ಸರ್ಕಾರದ ಹಂತದಲ್ಲಿಯೇ ದಂಡನೆ ವಿಧಿಸಿ ಆದೇಶ ಹೊರಡಿಸುವಂತೆ ಪ್ರಸ್ತಾಪಿಸಲಾಗಿದೆ ಸರ್ಕಾರವು 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 90 ಡಿಟಿಇ 2011, ಬೆಂಗಳೂರು, ದಿನಾಂಕ: 05 ನೇ ಏಪ್ರಿಲ್ 2016 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳು ಹಾಗೂ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು 
ಇಲ್ಲಿ ಈ ಹಿಂದೆ ನಡೆದಿದ್ದ ನಕಲಿ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಚೇತನಾ ಮನೋರಾಜ್ ., ದ್ವಿತೀಯ ದರ್ಜೆ ಸಹಾಯಕರು , ತಾಂತ್ರಿಕ 
ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು- ಇವರ ವಿರುದ್ಧದ ಆರೋಪಗಳಿಗೆ ಶ್ರೀ . ಎಂ . ಕೃಷ್ಣಪ್ಪ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು , ರವರು ವಿಚಾರಣೆ ನಡೆಸಿ 
ಸಲ್ಲಿಸಿದ ದಿನಾಂಕ: 05.07.2011ರ ವಿಚಾರಣಾ ವರದಿಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಈ ಬಗ್ಗೆ ಆದೇಶ ಸಂಖ್ಯೆ : ಡಿಟಿಇ/08/ ಡಿಇಕ್ಕೂ ( 2) 2001 
( ಭಾಗ - 2), ದಿನಾಂಕ: 14 . 02 .2013ರ ಆದೇಶವನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು, 1957ರ 
ನಿಯಮ 26ರಡಿ ಪ್ರದತ್ತವಾದ ಅಧಿಕಾರದನ್ವಯ ರದ್ದುಪಡಿಸಿದೆ ಹಾಗೂ ಇದೇ ನಿಯಮದನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಇದೇ 
ನಿಯಮಗಳ ನಿಯಮ 8 ( vi) ರನ್ವಯ ಶ್ರೀಮತಿ ಚೇತನಾ ಮನೋರಾಜ್., ದ್ವಿತೀಯ ದರ್ಜೆ ಸಹಾಯಕರು, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ , 
ಬೆಂಗಳೂರು ಇವರಿಗೆ ಕಡ್ಡಾಯ ನಿವೃತ್ತಿ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 
P. R.303 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S. C .50 

ಎಸ್ . ವೆಂಕಟೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ, ( ತಾಂತ್ರಿಕ ಶಿಕ್ಷಣ) 

ಕಂದಾಯ ಸಚಿವಾಲಯ 
ವಿಷಯ: ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನು ನೇಮಿಸುವ ಕುರಿತು ಆದೇಶ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ ಕಂಇ 119 ಎಂ .ಆರ್.ಆರ್ 2012 ದಿನಾಂಕ: 06. 12 .2012 

2) ಸಹಾಯಕ ಆಯುಕ್ತರು, ಭೂದಾಖಲೆಗಳ ಆಧುನೀಕರಣ, ಭೂಮಿ ಉಸ್ತುವಾರಿ ಕೋಶ, 

ಇವರ ಪತ್ರ ಸಂಖ್ಯೆ : ಬಿಎಂಸಿ/ ಪಿ . ಎಲ್. ಒ / 33 /2015 - 16 ದಿನಾಂಕ: 06.02.2016 . 


ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸರ್ಕಾರವು ಕಂದಾಯ ಇಲಾಖೆಯ ಭೂಮಿ ಮತ್ತು ಯು . ಪಿ . ಓ .ಆರ್‌. 
ಯೋಜನೆಗಳಡಿಯಲ್ಲಿ ಕರೆಯಲಾಗುವ ಎಲ್ಲಾ ಟೆಂಡರ್‌ಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮಗಳನ್ವಯ 
ಟೆಂಡರ್ ಆಹ್ವಾನಿಸುವ ಪ್ರಾಧಿಕಾರ , ಟೆಂಡರ್‌ ಪರಿಶೀಲನಾ ಸಮಿತಿ ಮತ್ತು ಟೆಂಡರ್ ಅಂಗೀಕರಿಸುವ ಪ್ರಾಧಿಕಾರವನ್ನು ನೇಮಿಸಲಾಗಿರುತ್ತದೆ . 

ಮೇಲೆ ( 2) ರಲ್ಲಿ ಓದಲಾದ ಸಹಾಯಕ ಆಯುಕ್ತರು, ಭೂದಾಖಲೆಗಳ ಆಧುನೀಕರಣ , ಭೂಮಿ ಉಸ್ತುವಾರಿ ಇವರ ಪ್ರಸ್ತಾವನೆಯಲ್ಲಿ ಸರ್ಕಾರದ 
ಆದೇಶ ಸಂಖ್ಯೆ: ಕಂಇ 101 ಎಂ . ಆರ್. ಆರ್ 2015 ದಿನಾಂಕ 24 .08.2015 ರನ್ವಯ ಕಾಗದ ರಹಿತ ಕಛೇರಿ ವ್ಯವಸ್ಥೆಯನ್ನು ಜ 
ಆದೇಶಿಸಲಾಗಿದ್ದು, ಸದರಿ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಡೆಸ್ಕ್ಟಾಪ್ ಮತ್ತು ಲ್ಯಾಪ್‌ಟಾಪ್‌ಗಳನ್ನು ಖರೀದಿಸುವ ಅವಶ್ಯವಿರುವುದರಿಂದ, ಪ್ರಸ್ತುತ ಯಶಸ್ವಿ 
ಸಂಸ್ಥೆಗಳಿಂದ ಹಾರ್ಡ್‌ವೇರ್ ಉಪಕರಣಗಳನ್ನು ಖರೀದಿಸಲು ಅಲ್ಪಾವಧಿ ಟೆಂಡರ್‌ ಆಹ್ವಾನಿಸಿದ್ದು, ಸದರಿ ಅಲ್ಪಾವಧಿ ಟೆಂಡರ್ ಅಧಿಸೂಚನೆಯನ್ನು ರಾಜ್ಯ 
ಬುಲೆಟಿನ್ ಪತ್ರಿಕೆಯಲ್ಲಿ ಪ್ರಕಟಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 101 ಎಂಆರ್‌ಆರ್ 2015 ( ಭಾಗ - 2) ಬೆಂಗಳೂರು ದಿನಾಂಕ: 26.03.2016 
ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮಾವಳಿ 1999ರ ನಿಯಮ 
7 ರನ್ವಯ ಸರ್ಕಾರದ ಉಪ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ (ಭೂಮಿ & ಯುಪಿಓಆರ್, ಮುಜರಾಯಿ ) ಇವರನ್ನು ರಾಜ್ಯ ಟೆಂಡರ್ ಬುಲೆಟಿನ್ 
ಅಧಿಕಾರಿಯನ್ನಾಗಿ ನೇಮಿಸಿದೆ. 

ಕಾಗದ ರಹಿತ ಕಛೇರಿ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಡೆಸ್ಕ್ಟಾಪ್ ಮತ್ತು ಲ್ಯಾಪ್‌ಟಾಪ್‌ಗಳನ್ನು ಖರೀದಿಸುವ ಅವಶ್ಯವಿರುವುದರಿಂದ, ಪ್ರಸ್ತುತ 
ಯಶಸ್ವಿ ಸಂಸ್ಥೆಗಳಿಂದ ಹಾರ್ಡ್‌ವೇರ್ ಉಪಕರಣಗಳನ್ನು ಖರೀದಿಸಲು ಅಲ್ಪಾವಧಿ ಟೆಂಡರ್ ಆಹ್ವಾನಿಸಿದ್ದು , ಸದರಿ ಅಲ್ಪಾವಧಿ ಟೆಂಡರ್ ಅಧಿಸೂಚನೆಯನ್ನು 
ರಾಜ್ಯ ಬುಲೆಟಿನ್ ಪತ್ರಿಕೆಯಲ್ಲಿ ಪ್ರಕಟಿಸಲು ಆದೇಶಿಸಿದೆ. 
P . R . 304 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
S . C .100 

ಎಂ . ತಿಪ್ಪಿರಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಭೂಮಿ & ಯು . ಪಿ . ಓ . ಆರ್) ಕಂದಾಯ ಇಲಾಖೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

೫೭೫ 
ಸಹಕಾರ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಸಿಒ 186 ಸಿಎಲ್ಎಸ್ 2015 , ಬೆಂಗಳೂರು, ದಿನಾಂಕ: 29.03.2016. 
ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ ಕೋರಿರುವಂತೆ ಲೆಕ್ಕ ಶೀರ್ಷಿಕೆ 2425 - 00 -107 - 2 - 41 ರಡಿ ಉಳಿತಾಯವಾಗುವ ಮೊತ್ತ ರೂ . 
3262.25 ಲಕ್ಷಗಳನ್ನು ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆಯಡಿ ಬಿಡುಗಡೆಗೊಳಿಸಲು ಕೋರಿದ್ದು, ಅದರಂತೆ ಸರ್ಕಾರದ ಆದೇಶ ಸಂಖ್ಯೆ: ಸಿಒ 
186 ಸಿಎಲ್ಎಸ್ 2015, ದಿನಾಂಕ: 15.03.2016 ಆದೇಶದಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಲಾಗಿತ್ತು. 
ಯೋಜನೆ: ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಲೆಕ್ಕ ಶೀರ್ಷಿಕೆ : 2425 - 00 - 107 - 2 - 41 

( ರೂ ಲಕ್ಷಗಳಲ್ಲಿ) 
106 - ಸಾಮಾನ್ಯ 

2730 .75 
422 - ವಿಶೇಷ ಘಟಕ ಯೋಜನೆ 

280 .50 
423 - ಗಿರಿಜನ ಉಪ ಯೋಜನೆ 

251.00 


ಒಟ್ಟು 


3262 .25 


ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ ಸಾಮಾನ್ಯ ಲೆಕ್ಕ ಶೀರ್ಷಿಕೆಯಡಿ ರೂ .2730.75 ಲಕ್ಷ ಬದಲಿಗೆ ರೂ .1181. 75ಲಕ್ಷಗಳು ಮಾತ್ರ ಲಭ್ಯವಿದ್ದು. 
ರೂ . 2730. 75 ಲಕ್ಷಗಳ ಬದಲಿಗೆ ರೂ . 1181.75ಲಕ್ಷ ಬದಲಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಇವರ ಕೋರಿಕೆಯನ್ನು ಪುರಸ್ಕರಿಸಿ, ಸರ್ಕಾರದ ಆದೇಶ ಸಂಖ್ಯೆ : ಸಿಒ 186 ಸಿಎಲ್ಎಸ್ 2015 , ಬೆಂಗಳೂರು, ದಿನಾಂಕ: 15. 03 .2016 ರ 
ಆದೇಶದಲ್ಲಿನ ಸಾಮಾನ್ಯ ಲೆಕ್ಕ ಶೀರ್ಷಿಕೆ ಅನುದಾನದ ಮೊತ್ತವನ್ನು ಬದಲಾಯಿಸಿ, ಕೆಳಕಂಡಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ . 

ಯೋಜನೆ ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಲೆಕ್ಕ ಶೀರ್ಷಿಕೆ: 2425 - 00 - 107 - 2 - 41 


( ರೂ ಲಕ್ಷಗಳಲ್ಲಿ) 
1181 .75 


106 ಸಾಮಾನ್ಯ 


ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ಅಪರ ನಿಬಂಧಕರು ( ಹೈನುಗಾರಿಕೆ ) ಮೇಲು ರುಜು ಪಡೆದು ಖಜಾನೆಯಿಂದ ಡ್ರಾ ಮಾಡತಕ್ಕದ್ದು. 
ಖಜಾನೆಯಿಂದ ಡ್ರಾ ಮಾಡಿದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು ಇಲ್ಲಿ ಠೇವಣಿಸಿ, ಸಹಕಾರ ಸಂಘಗಳ 
ನಿಬಂಧಕರು ಸದರಿ ಹಣವನ್ನು ಸಂಬಂಧಿಸಿದ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡುವುದು ಮತ್ತು ಈ ಹಣವನ್ನು ಸಂಬಂಧಿಸಿದ ಫಲಾನುಭವಿಗಳ ಖಾತೆಗೆ 
ಕೂಡಲೇ ಬಿಡುಗಡೆ ಮಾಡಿ, ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2016, ದಿನಾಂಕ: 19.01. 2016 ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 
P . R .305 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
S . C . 25 

- ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ 


FINANCE SECRETARIAT . 


Sub : Dearness Allownance to Teaching Staff on UGC / AICTE /ICAR scales of pay and Judicial 

Officers/ Pensioners on NJPC pay scales-Revision of rates . 
Read: 1) G . 0 . No . FD 10 SRP 2013 , dated 20 - 05 - 2013. 

2) G. 0 . No . FD 12 SRP 2013 (II), dated 12 -06- 2013. 

G . O . No. FD 22 SRP 2013 , dated 10- 10- 2013. 

G . 0 . No. FD 07 SRP 2014, dated 11 -04 - 2014 , 
5) G. 0 . No. FD 18 SRP 2014 , dated 01 -10-2014, 
6) G. 0 . No. FD 12 SRP 2015 , dated 08- 05- 2015, 

7) G . 0 . No. FD 19 SRP 2015, dated: 08 -10- 2015, 
GOVERNMENT ORDER NO . FD 18 SRP 2016 , BENGALURU , DATED 18TH APRIL 2016 
Government are pleased to sanction increase in the rates , of Dearness Allowance to Teaching Staff who are on UGC/ AICTE /ICAR 
scales ofpay and to Judicial Officers on NJPC pay scales from the existing 119 % to 125 % of the basic pay with effect from Ist January 
2016, 


R . N .I. No . KARBIL /2001/47147 POSTAL REGN. No. RNP /KA/BGS/2202/2014 -16 
Licensed to post without prepayment WPP No. 297 


೫೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೧ 


೧ 


– 


5 . 


ટમ 


2 . For the purpose of this order, the term Basic Pay means, the pay drawn by a Government employee in the 

UGC /AICTE /ICAR and NJPC scales of pay applicable to the post held by him . 
Basic Pay shall not include any other emoluments . 
Government are also pleased to sanction increase in the rates of Dearness Allowance to NJPC Pensioners /Family 
Pensioners from the exising 119 % to 125 % of the basic pension / family pension with effect from Ist January 2016 . 
The increase in Dearness Allowance admissible under this order is payable in cash until furher Orders . 
The Payment on account of Dearness Allownace involving fractions of 50 paise and above shall be rounded off to the next 

rupee and fractions less than 50 paise shall be ignored . 
7 . The Dearness Allowance will be shown as a distinct element of remuneration and will not be treated as pay for any purpose. 

By Order and in the name of the Governor of Karnataka 

K .S . RAJALAKSHMI 
Under Secretary to Government, 

Finance Department (Services - 2). 

ಆರ್ಥಿಕ ಸಚಿವಾಲಯ 
ವಿಷಯ : ಯುಜಿಸಿ/ಐಸಿಎಆರ್ / ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ಬೋಧಕ ವರ್ಗದವರಿಗೆ 

ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ ನ್ಯಾಯಾಂಗ ಅಧಿಕಾರಿಗಳಿಗೆ /ಎನ್‌ಜೆಪಿಸಿ ನಿವೃತ್ತಿ 

ವೇತನದಾರರಿಗೆ ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : 1. ಸ . ಆ . ಸಂಖ್ಯೆ: ಎಫ್‌ಡಿ 10 ಎಸ್‌ಆರ್‌ಪಿ 2013, ದಿನಾಂಕ: 20 - 05 - 2013. 

2 . ಸ. ಆ. ಸಂಖ್ಯೆ: ಎಫ್ಡಿ 12 ಎಸ್‌ಆರ್‌ಪಿ 2013, (II), ದಿನಾಂಕ : 12 - 06 - 2013. 

ಖ್ಯೆ : ಎಫ್‌ಡಿ 22 ಎಸ್ ಆರ್‌ಪಿ 2013, ದಿನಾಂಕ : 10 - 10 - 2013 . 
4 . ಸ. ಆ. ಸಂಖ್ಯೆ : ಎಫ್‌ಡಿ 07 ಎಸ್‌ಆರ್‌ಪಿ 2014 , ದಿನಾಂಕ: 11 - 04 - 2014 , 

ಖ್ಯೆ : ಎಫ್‌ಡಿ 18 ಎಸ್‌ಆರ್‌ಪಿ 2014 , ದಿನಾಂಕ: 01 - 10 - 2014 , 
6. ಸ . ಆ . ಸಂಖ್ಯೆ: ಎಫ್‌ಡಿ 12 ಎಸ್‌ಆರ್‌ಪಿ 2015 , ದಿನಾಂಕ: 08 - 05 - 2015 . 
7. ಸ. ಆ . ಸಂಖ್ಯೆ : ಎಫ್‌ಡಿ 19 ಎಸ್‌ಆರ್‌ಪಿ 2015 ದಿನಾಂಕ: 08 - 10 - 2015. 

ಸರ್ಕಾರಿ ಆದೇಶ ಸಂಖ್ಯೆ : ಆಇ 18 ಎಸ್ ಆರ್‌ಪಿ 2016, ಬೆಂಗಳೂರು, ದಿನಾಂಕ: 18ನೇ ಏಪ್ರಿಲ್ 2016 . 
ಯುಜಿಸಿ/ಎಐಸಿಟಿಇ/ ಐಸಿಎಆರ್‌ ವೇತನ ಶ್ರೇಣಿಗಳಲ್ಲಿರುವ ಬೋಧಕ ಸಿಬ್ಬಂದಿಗಳಿಗೆ ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ ನ್ಯಾಯಾಂಗ 
ಅಧಿಕಾರಿಗಳಿಗೆ ಹಾಲಿ ಲಭ್ಯವಿರುವ ತುಟ್ಟಿಭತ್ಯೆಯ ದರವನ್ನು ಮೂಲ ವೇತನದ ಶೇ . 119 ರಿಂದ ಶೇ . 125ಕ್ಕೆ ಹೆಚ್ಚಿಸಿ ದಿನಾಂಕ 1ನೇ ಜನವರಿ 2016 ರಿಂದ 
ಜಾರಿಗೆ ಬರುವಂತೆ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 
2. ಈ ಆದೇಶದ ಉದ್ದೇಶಗಳಿಗಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರರು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ 
ಯುಜಿಸಿ / ಐಸಿಎಆರ್/ ಎಐಸಿಟಿಇ ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಗಳಲ್ಲಿ ಪಡೆಯುವ ವೇತನ. 
3. ಮೂಲ ವೇತನಕ್ಕೆ ಇನ್ಯಾವುದೇ ಉಪಲಬ್ದಗಳನ್ನು ಸೇರಿಸತಕ್ಕದ್ದಲ್ಲ. 
4. ಎನ್‌ಜೆಪಿಸಿ ನಿವೃತ್ತಿ ವೇತನದಾರರು /ಕುಟುಂಬ ನಿವೃತ್ತಿ ವೇತನದಾರರಿಗೆ ಹಾಲಿ ಲಭ್ಯವಿರುವ ತುಟ್ಟಿ ಭತ್ಯೆಯ ದರವನ್ನು ಮೂಲ ನಿವೃತ್ತಿ 
ವೇತನ/ಕುಟುಂಬ ನಿವೃತ್ತಿ ವೇತನದ ಶೇ . 119 ರಿಂದ ಶೇ . 125ಕ್ಕೆ ಹೆಚ್ಚಿಸಿ ದಿನಾಂಕ 1ನೇ ಜನವರಿ 2016 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಲು 
ಸಹ ಸರ್ಕಾರವು ಹರ್ಷಿಸುತ್ತದೆ. 
5. ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟಿ ಭತ್ಯೆಯನ್ನು ಮುಂದಿನ ಆದೇಶ ಹೊರಡಿಸುವವರೆಗೆ ನಗದಾಗಿ ಪಾವತಿ ಮಾಡಲಾಗುವುದು. 
6 . ತುಟ್ಟಿ ಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ 
ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು . 
7. ತುಟ್ಟಿ ಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು 
ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 306 

ಕೆ.ಎಸ್. ರಾಜಲಕ್ಷ್ಮಿ 
SC- 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, (ಸೇವೆಗಳು - 2 ). 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


